RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೨, ೨೦೧೩ (ಮಾರ್ಗಶಿರ ೨೧, ಶಕ ವರ್ಷ ೧೯೩೫) ಸಂಚಿಕೆ ೪೯ 
Volume 148 Bangalore, Thursday, December 12, 2013 (Margashira 21, Shaka Varsha 1935) Issue 49 
ಭಾಗ ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ 
ಕೆ.ಎಸ್‌.ಎಫ್‌.ಸಿ. ಭವನ, ನಂ. 1/1, ತಿಮ್ಮಯ್ಯ ರಸ್ತೆ ಕಂಟೋನ್‌ಮೆಂಟ್‌ ರೈಲ್ವೆ ನಿಲ್ದಾಣದ ಹತ್ತಿರ, ಬೆಂಗಳೂರು-52 
ಅಧಿಸೂಚನೆ 
ಸಂಖ್ಯೆ : ಕ.ರಾ.ಹ.ಸ೦./ಪ್ರ.ಕ./೧65/668, ದಿನಾಂಕ 21-10-2013 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಸಿಬ್ಬಂದಿ (ತಿದ್ದುಪಡಿ) ನಿಯಮಾವಳಿಗಳು 1965 ಸಂಬಂದಿಸಿದಂತೆ ದಿನಾಂಕ 11.04.2013 ರಂದು 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹೊರಡಿಸಿರುವ ನಿಯಮಾವಳಿಗಳ ತಿದ್ದುಪಡಿಗಳನ್ನು ಹಿಂಪಡೆದು ಈ ಕೆಳಕಂಡಂತೆ ಮರುಪ್ರಕಟಿಸಲಾಗಿದೆ. 


ಉಪ ಪ್ರಧಾನ ವ್ಯವಸ್ಥಾಪಕರು (ಸಿಓಆ) 
ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ 
ಕೆ.ಎಸ್‌.ಎಫ್‌.ಸಿ. ಭವನ, ನಂ. 1/1, ತಿಮ್ಮಯ್ಯ ರಸ್ತೆ, ಕಂಟೋನ್‌ಮೆಂಟ್‌ ರೈಲ್ವೆ ನಿಲ್ದಾಣದ ಹತ್ತಿರ, ಬೆಂಗಳೂರು-52 
ಅಧಿಸೂಚನೆ 
ಸಂಖ್ಯೆ : ಕ.ರಾ.ಹ.ಸಂ./ಪ್ರ.ಕ./ Pers/668, ದಿನಾ೦ಕ 21-10-2013 


ರಾಜ್ಯ ಹಣಕಾಸು ನಿಗಮಗಳ ಕಾಯ್ದೆ, 1951 (1951ರ ಕೇಂದ್ರೀಯ ಕಾಯ್ದೆ 63) ರ ಸೆಕ್ಟನ್‌48 ರಡಿಯಲ್ಲಿ ನೀಡಿರುವ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ನಿರ್ದೇಶಕರ ಮಂಡಳಿಯು ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್‌ (ಸಿಡ್ಲಿ) ನೊಡನೆ 
ಸಮಾಲೋಚಿಸಿ ಹಾಗೂ ರಾಜ್ಯ ಸರ್ಕಾರದ ಪೂರ್ವಾನುಮತಿ ಪಡೆದು, ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಸಿಬ್ಬಂದಿ ನಿಯಮಾವಳಿಗಳು-1965ರ 
ನಿಯಮಾವಳಿಗಳಿಗೆ ಈ ಕೆಳಕಂಡ ತಿದ್ದುಪಡಿಗಳನ್ನು ಮಾಡಿದೆ. 


ಶೀರ್ಷಿಕೆ ಮತ್ತು ಆರಂಭ:-ಈ ನಿಯಮಾವಳಿಯನ್ನು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಸಿಬ್ಬಂದಿ (ತಿದ್ದುಪಡಿ) ನಿಯಮಾವಳಿಗಳು-1965 
ಎಂದು ಕರೆಯಬಹುದು. 


ನಿಯಮಾವಳಿ 4ಕ್ಕೆ ತಿದ್ದುಪಡಿ: ನಿಯಮಾವಳಿ 4ರ ಕೆಳಗಿನ ಮೊದಲನೇ ಕಂಡಿಕೆ-: “ನಿಯಮಾವಳಿಗಳಲ್ಲಿ ಬದಲಾವಣೆ” ಇದನ್ನು ಈ ಕೆಳಕಂಡ 
ಕಂಡಿಕೆಯಂತೆ ಬದಲಾವಣೆ ಮಾಡಿದೆ. 


ನಿಯಮಾವಳಿ 4 - ನಿಯಮಾವಳಿಗಳಲ್ಲಿ ಬದಲಾವಣೆ: ರಾಜ್ಯ ಹಣಕಾಸು ಸಂಸ್ಥೆಗಳ ಕಾಯ್ದೆ 1951ರ ಸೆಕ್ಷನ್‌ 23ರಲ್ಲಿ ನಮೂದಿಸಿರುವಂತೆ 
ನಿರ್ದೇಶಕರ ಮಂಡಳಿಯು ನಿಯಮಾವಳಿಗಳನ್ನು ಕಾಲಕಾಲಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರದ ಅನುಮೋದನೆ ಮತ್ತು ಭಾರತೀಯ ಸಣ್ಣ ಕೈಗಾರಿಕಾ 
ಅಭಿವೃದ್ಧಿ ಬ್ಯಾಂಕಿನ (61081) ಅನುಮೋದನೆಗೆ ಒಳಪಟ್ಟು ತಿದ್ದುಪಡಿ ಮಾಡಬಹುದಾಗಿದೆ. 


(೪೦೩೭) 


೪೦೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 





ನಿಯಮಾವಳಿ 20ಕ್ಕೆ ತಿದ್ದುಪಡಿ: ನಿಯಮಾವಳಿ 20ರ ಕೆಳಗಿನ “ವಯೋನಿವೃತ್ತಿ ಮತ್ತು ನಿವೃತ್ತಿ” ಕಂಡಿಕೆಯನ್ನು ಈ ಕೆಳಕಂಡ ಕಂಡಿಕೆಯಂತೆ 
ಬದಲಾವಣೆ ಮಾಡಿದೆ. 


ನಿಯಮಾವಳಿ 20 - “ವಯೋನಿವೃತ್ತಿ ಮತ್ತು ನಿವೃತ್ತಿ”: ಪ್ರತಿ ಉದ್ಯೋಗಿಯು 60 ವರ್ಷ ವಯಸ್ಸು ಪೂರ್ಣಗೊಂಡ ನಂತರ ನಿವೃತ್ತಿ 
ಹೊಂದುತ್ತಾನೆ. ಆದಾಗ್ಯೂ ಸಂಸ್ಥೆಯು 20 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ಅಥವಾ 45 ವರ್ಷ ವಯಸ್ಸಿನ ಉದ್ಯೋಗಿಯನ್ನು ಮೊದಲು 
ಯಾವುದು ಸಂಭವಿಸುವುದೋ ಅದನ್ನು ತನ್ನ ತೀರ್ಮಾನದಂತೆ ಮೂರು ತಿಂಗಳ ಮೊದಲು ನೋಟಿಸ್‌ ನೀಡಿ ಅಥವಾ ಅದಕ್ಕೆ ಬದಲಾಗಿ ಮೂಲ ವೇತನ 
ನೀಡಿ ನಿವೃತ್ತಿಗೊಳಿಸಬಹುದಾಗಿದೆ. 20 ವರ್ಷಗಳ ಸೇವೆ ಅಥವಾ 45 ವರ್ಷಗಳ ವಯಸ್ಸನ್ನು ಪೂರ್ಣಗೊಳಿಸಿದ ಉದ್ಯೋಗಿಯನ್ನು ನಿವೃತ್ತಿ ಮಾಡುವ 
ಅಧಿಕಾರವನ್ನು ಆಡಳಿತ ಮಂಡಳಿಯ ಪೂರ್ವ ಅನುಮತಿಯೊಂದಿಗೆ ವ್ಯವಸ್ಥಾಪಕ ನಿರ್ದೇಶಕರು ಚಲಾಯಿಸಬಹುದಾಗಿದೆ. 


ನಿಯಮಾವಳಿ 22ಕ್ಕೆ ತಿದ್ದುಪಡಿ: ನಿಯಮಾವಳಿ - 22 - “ಜ್ಯೇಷ್ಠತೆ” ಇದರ ಅಡಿಯಲ್ಲಿ ಬರುವ ಟಿಪ್ಪಣಿಯ ಕೆಳಗೆ ಈ ಕೆಳಕಂಡ 
ಕಂಡಿಕೆಯನ್ನು ಸೇರಿಸುವುದು. 
“ಸಂಸ್ಥೆಯಲ್ಲಿ ಉದ್ಯೋಗಿಗಳಿಗೆ ಯಾವುದೇ ಹುದ್ದೆಗೆ ನೇರನೇಮಕಾತಿ ಮತ್ತು ಮುಂಬಡ್ತಿಯು ಒಂದೇ ದಿನಾಂಕದಿಂದ ಜಾರಿಗೆ ಬಂದಲ್ಲಿ 
ನೇರನೇಮಕಾತಿ ಹೊಂದಿದ ಉದ್ಯೋಗಿಯನ್ನು ಮುಂಬಡ್ತಿ ಹೊಂದಿದ ಉದ್ಯೋಗಿಗಿಂತ ಸೇವಾ ಜ್ಯೇಷ್ಠತೆಯಲ್ಲಿ ಹಿರಿಯವರನ್ನಾಗಿ ಪರಿಗಣಿಸಲಾಗುವುದು. 
ವಂದಿತಾ ಶರ್ಮ, ಐ.ಎ.ಎಸ್‌. 
ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ 
KARNATAKA STATE FINANCIAL CORPORATION 
KSFC Bhavan, No. 1/1, Thimmaiah Road, Near Cantonment Railway Station, Bangalore-52 
NOTIFICATON 
No. KSFC/HO/Pers/668, Dated 21-10-2013 
NOTIFICATION 


The amendment to regulations of Karnataka State Financial Corporations Staff (Amendment) Regulations 1965 published in 
the Gazette April 11th 2013 are withdrawn and same has been re-published. 


Dy.Gen.Manager (P&A) 
Karnataka State Financial Corporation 


KARNATAKA STATE FINANCIAL CORPORATION 
KSFC Bhavan, No. 1/1, Thimmaiah Road, Near Cantonment Railway Station, Bangalore-52 
NOTIFICATON 
No. KSFC/HO/Pers/668, Dated 21-10-2013 


In exercise of the Powers conferred by Section 48 of the State Financial Corporation Act, 1951 (Central Act 63 of 1951), The 
Board of Directors of the Karnataka State Financial Corporation in consultation with the Small Industries Development Bank of India 
(SIDBI) and with previous approval of the State Government hereby makes the following regulations further to amend the Karnataka 
State Financial Corporation Staff Regulations 1965 as follows, namely:- 


Title and Commencement: This regulation may be called Karnataka State Financial Corporation Staff (Amendment) 
Regulations-1965. 


Amendment to Regulation 4: The first para under Regulation 4 - “Change in regulations” shall be replaced with the 
following paragraph:- 


Change in regulations: The Board may amend the Regulations here laid down from time to time in the manner prescribed 
in Sec.23 of the State Financial Corporation Act, 1951 subject to approval of the State Government and concurrence of the SIDBI. 


Amendment to Regulation 20: The existing para under Regulation 20 - “Superannuation and Retirement” shall be 
replaced with the following paragraph:- 


Superannuation and Retirement: Every employee shall retire, on completion of 60 years of age provided that the 
Corporation may at its discretion, retire an employee on completion of 20 years of service or 45 years of age, whichever shall first 
happen subject to prior notice of 3 months or substantive pay in lieu thereof. The power to retire an employee on completion of 20 
years of service or 45 years of age shall be exercised by the Managing Director with the prior approval of the Board in respect thereof. 


Amendment to Regulation 22: Insert the following paragraph below the NOTE under the Regulation 22 - Seniority. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ೪೦೩೯ 





When direct recruitment and Promotion to any cadre are effected on the same day the employees directly recruited shall 
rank senior to the promotee concerned, notwithstanding that both of them are appointed / recruited the same day. 
VANDITA SHARMA I.A.S., 
P.D. 131 Managing Director, 
5.0.5 Karnataka State Financial Corporation 


ಗೃಹ ಆಯುಕ್ತರವರ ಕಛೇರಿ, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು 
ಅಧಿಸೂಚನೆಯ ಕ್ರಮಾಂಕ : ಕಗೃಮಂ/ಭೂಸ್ಥಾವಿ/04/07-08, ದಿನಾಂಕ 05-11-2013 


ಭೂಸ್ವಾಧೀನ ಅಧಿನಿಯಮ 1894 ಸೆಕ್ಷನ್‌ 16(2)ರನ್ವಯ ಕ್ರಮ ಸಂಖ್ಯೆ : ಕೆಗೃಮಂ: ಭೂಸ್ವಾವಿ : 04/07-08 ರಾಜ್ಯ ಸರ್ಕಾರದ ಕರ್ನಾಟಕ 
ಅಧಿನಿಯಮ 17/1961 ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1894ರ ಅನ್ವಯ ಕಲಂ 16ರ ಪ್ರಕರಣ (2) ಉಪ ಪ್ರಕರಣ ಮೇರೆಗೆ ಈ 
ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ವಸತಿ 
ಯೋಜನೆಯ ಸಲುವಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 1661) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ 
ಪ್ರಕಟಿಸಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ಉಡುಪಿ ತಾಲ್ಲೂಕು: ಉಡುಪಿ ಹೋಬಳಿ: ಉಡುಪಿ ಗ್ರಾಮ: ಕೊರಂಗ್ರಪಾಡಿ 
ಕ್ರಮ ವಿಸ್ತೀರ್ಣ ಕಬ್ಬಾ ಪಡೆದ 
ವ್‌ ಮಾಲೀಕರು ಸರ್ವೆ ನಂಬರ್‌ ಣಿ ತರಹೆ ಜ 
ಸಂಖ್ಯೆ 83 ಎ-ಗುಂ ದಿನಾಂಕ 
1 | ಮನೋರಮ ಎಸ್‌. ಆಚಾರ್ಯ 10/6] 4-69 ಕದಿಂ 11-10-2013 
ಕೋಂ ಶ್ರೀಪತಿ ಆಚಾರ್ಯ 
2 | ಮನೋರಮ ಎಸ್‌. ಆಚಾರ್ಯ 16/3 4-15 ಕದಿಂ 11-10-2013 
ಕೋಂ ಶ್ರೀಪತಿ ಆಚಾರ್ಯ 
3 | ಮನೋರಮ ಎಸ್‌. ಆಚಾರ್ಯ 16/4 py ಕದಿಂ 11-10-2013 
ಕೋಂ ಶ್ರೀಪತಿ ಆಚಾರ್ಯ 
4 | ಮನೋರಮ ಎಸ್‌. ಆಚಾರ್ಯ 10/482 2-00 ಕದಿಂ 11-10-2013 
ಕೋಂ ಶ್ರೀಪತಿ ಆಚಾರ್ಯ 
ಒಟ್ಟು 13-06 
ವಿಶೇಷ ಭೂಸ್ತಾಧೀನಾಧಿಕಾರಿಗಳು, 
P.D. 132 3 
ಕರ್ನಾಟಕ ಗೃಹ ಮಂಡಳಿ 
5.0.25 
ಕಾವೇರಿ ಭವನ, ಬೆ೦ಗಳೂರು. 


ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ 
ಜಂಟಿ ನಿರ್ದೇಶಕರ ಕಛೇರಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ನಂ. 167, 11ನೇ ಮೈನ್‌, ಸರಸ್ಪತಿಪುರಂ, ಮೈಸೂರು 
ತಿದ್ದುಪಡಿ ಆದೇಶ 
ಸಂಖ್ಯೆ ಕ ಗಭೂಇ/ಜಂನಿಮೈ/ಪರಿಷ್ಕರಣೆ/2013-14/1913, ದಿನಾಂಕ: 11-10-2013 


ವಿಷಯ : ಕೆ.ಎಂ.ಎಂ.ಸಿ.ಆರ್‌. 1994ರ ನಿಯಮ 8ಎರಡಿಯಲ್ಲಿ ಸಾರ್ವಜನಿಕ ಮುಕ್ತ ಪ್ರದೇಶವೆಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ದಿನಾಂಕ 30-05-2013 ರಂದು ಹೊರಡಿಸಿರುವ ಅಧಿಸೂಚನೆಯಲ್ಲಿ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ : 882ರ ವಿಸ್ತೀರ್ಣ ತಪ್ಪಾಗಿ 
ಪ್ರಕಟಗೊಂಡಿದ್ದು, ಅದನ್ನು ತಿದ್ದುಪಡಿ ಮಾಡುವ ಬಗ್ಗೆ. 


ಉಲ್ಲೇಖ : ಕರ್ನಾಟಕ ರಾಜ್ಯ ಪತ್ರ ದಿನಾಂಕ 30-05-2013 


ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 30-05-2013 ರಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹೊರಡಿಸಿರುವ ಅಧಿಸೂಚನೆಯ ಕ್ರಮ ಸಂಖ್ಯೆ 7 
ರಲ್ಲಿ ದೇವನಹಳ್ಳಿ ತಾಲ್ಲೂಕಿನ ಮೀಸಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್‌ 75 ರಲ್ಲಿ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ : 882 ಕ್ಕೆ ಸಂಬಂಧಿಸಿದಂತೆ 1.05 ಎಕರೆ 
ಪ್ರದೇಶಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ರಾಜ್ಯ ಪತ್ರದಲ್ಲಿ 0.05 ಎಕರೆ ಎಂದು ತಪ್ಪಾಗಿ ಪ್ರಕಟಗೊಂಡಿರುತ್ತದೆ. ಆದ್ದರಿಂದ ಸದರಿ “ವಿಸ್ತೀರ್ಣವನ್ನು 0.05ರ 


ಬದಲಾಗಿ 1.05'' ಎಂದು ಓದಿಕೊಳ್ಳುವುದು. 
ಜಂಟಿ ನಿರ್ದೇಶಕರು, 


ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, 
ದಕ್ಷಿಣ ವಲಯ, ಮೈಸೂರು 


PR. 2417 


೪೦೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 





ಅರಣ್ಯ ಇಲಾಖೆ 
ಅರಣ್ಯ ಕ್ಷೇತ್ರ ನಿರ್ಧಾರಾಧಿಕಾರಿಗಳ ಕಾರ್ಯಾಲಯ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ 
ಸಂಖ್ಯೆ ಕ ಆಕ್ಷೇನಿ/ಎಸ್‌.ಎಮ್‌.ಬಿ.ಎಸ್‌.-17/2013-14, ಬೆಂಗಳೂರು, ದಿನಾಂಕ 10-10-2013 
(ಫಾರಂ-2 ಕಾಯ್ದೆ 15) 
ಘೋಷಣೆ 
1963ನೇ ಇಸವಿಯ ಕರ್ನಾಟಕ ಅರಣ್ಯ ಅಧಿನಿಯಮದ (5)ನೇ ಪ್ರಕರಣದ ಮೇರೆಗೆ ಘೋಷಣೆ. ದಿನಾಂಕ 10-10-2013. 


ಸಂಖ್ಯೆ ಎಫ್‌.ಎಫ್‌.ಡಿ./29/ಎಫ್‌.ಎ.ಎಫ್‌./1984. ದಿನಾಂಕ 28-02-1985ರ ಕರ್ನಾಟಕ ಸರ್ಕಾರವು ಈ ಕೆಳಗೆ ನಮೂದಿಸಿದ ಸರಹದ್ದಿನಂತೆ 
6090.00 ಹೆಕ್ಟೇರ್ಸ್‌ ಅರಣ್ಯ ಕ್ಷೇತ್ರವನ್ನು ಕಾಯ್ದಿಟ್ಟ ಅರಣ್ಯವನ್ನಾಗಿ ಮಾಡಲು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರ ಭಾಗ-4-2ಸಿ(2) ಪುಟ ಸಂಖ್ಯೆ 
1888 ರಿಂದ 1901 ರವರೆಗೆ ದಿನಾಂಕ 31-10-1985 ರಲ್ಲಿ ಪ್ರಕಟಿಸಲಾಗಿದೆ. 








ಕ್ರಮ ತಾಲ್ಲೂಕಿನ ವಿಸ್ತೀರ್ಣ 
ಜಿಲೆಯ ಹೆಸರು pl ಗ್ರಾಮಗಳ ಹೆಸರು ಸರ್ವೆ ನಂಬರ್‌ಗಳು ಸೆ ಬ್ಲಾಕ್‌ 
ಸಂಖ್ಯೆ 6 ಹೆಸರು (ಹೆಕ್ಟೇರ್‌ಗಳಲ್ಲಿ) ಇ 
01 ಬಳ್ಳಾರಿ ಸಂಡೂರು | ಧರ್ಮಾಪುರ ಈ 6090.00 ಹೆ. ಸ್ವಾಮಿ ಮಲೈ 
ಲಕ್ಷ್ಮೀಪುರ ಬ್ಲಾಕ್‌ 
ಹುಲುಕುಂಟೆ ಜಹಗೀರ್‌ 
ಭುಜ೦ಗನಗರ 
ನರಸಿಂಗಾಪುರ 
ರಂಜೀತ್‌ಪುರ ಜಹಗೀರ್‌ 
ಮುದಲಘಟ 
ಎ ಊ 
ದೇವಗಿರಿ 





























ಸರ್ಕಾರಿ ಆದೇಶದ ಸಂಖ್ಯೆ : ಅಪಜಿ/28/ಎಫ್‌.ಎ.ಎಫ್‌./2010, ಬೆ೦ಗಳೂರು, ದಿನಾಂಕ 09-05-2013 ರಲ್ಲಿ ಜಿಲ್ಲಾಧಿಕಾರಿಗಳು, ಬಳ್ಳಾರಿ. 
ಇವರನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 4(1)ಸಿ ರ ಅಡಿಯಲ್ಲಿ, ಅರಣ್ಯ ಕ್ಷೇತ್ರ ನಿರ್ಧಾರಾಧಿಕಾರಿಗಳನ್ನಾಗಿ ನೇಮಕ ಮಾಡಿ ಆದೇಶಿಸಿರುತ್ತಾರೆ 
ಹಾಗೂ ಅದರಲ್ಲಿ ನೀಡಿದ ನಿರ್ದೇಶನದಂತೆ ಸಂಡೂರು ತಾಲ್ಲೂಕು, ಸ್ವಾಮಿಮಲೈ ಅರಣ್ಯ ಬ್ಲಾಕ್‌ನ್ನು ಜಂಟಿ ಸರ್ವೆ ಮಾಡಿ ಗುರುತಿಸಿ, ದಿನಾಂಕ 
28.02.1985ರ ಅಧಿಸೂಚನೆ ನಂತರ ಪಕ್ರಿಯೆಯನ್ನು ಪೂರ್ಣಗೊಳಿಸಲು ಆದೇಶಿಸಲಾಗಿದೆ. 


ಈ ಮೂಲಕ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ಕರ್ನಾಟಕ ಅರಣ್ಯ ಅಧಿನಿಯಮದ (5)ನೇ ಪ್ರಕರಣ ಮತ್ತು ಕರ್ನಾಟಕ ಅರಣ್ಯ 
ಅಧಿನಿಯಮದ (17)ನೇ ಪ್ರಕರಣದ ಅಂತಿಮ ಪ್ರಕಟಣೆಯ ಮಧ್ಯದಲ್ಲಿ. 


1). ಈ ಅಧಿಸೂಚನೆಯಲ್ಲಿ ಸೂಚಿಸಿದ ಭೂಮಿಯಲ್ಲಿಯ ಒಡೆತನದ ಉತ್ತರಾಧಿಕಾರದ ಹಕ್ಕು ಅನುದಾನ, ಮಾರಾಟ, ಅಡವು ಪಡೆದಿದ್ದ 
ವ್ಯಕ್ತಿ ಒಂದಿಗೆ ಅಥವಾ ಸರಕಾರದೊಂದಿಗೆ ಮಾಡಿಕೊಳ್ಳಲಾದ ಲಿಖಿತ ಒಪ್ಪಂದದ ಮೂಲಕವಾಗಲಿ ಒಡೆತನದ ಹಕ್ಕನ್ನು 
ಪಡೆದವರನ್ನುಳಿದು ಇನ್ನು ಮುಂದೆ ಮೇಲೆ ಹೇಳಿದ ಜಮೀನಿನಲ್ಲಿ ಯಾವುದೇ ಭಾಗವನ್ನು, ಯಾವುದೇ ತರಹದ, ಒಡೆತನದ 
ಅಧಿಕಾರವನ್ನು ನಡೆಸಬಾರದೆಂದು ಸಂಬಂಧಪಟ್ಟ ಜನರಿಗೆ ತಿಳಿಸಲಾಗಿದೆ. 


2) ಈ ಭೂಮಿಯ ಮೇಲೆ ಮರಗಳನ್ನು ಬೆಳೆಸುವುದಾಗಲಿ, ಹೊಸ ಮನೆಗಳನ್ನು ಕಟ್ಟುವುದಾಗಲಿ ಮಾಡಬಾರದು. 
3) ವ್ಯವಸಾಯಕ್ಕಾಗಿ ಅಥವಾ ಮತ್ತಾವುದೇ ಉದ್ದೇಶಕ್ಕಾಗಿ ಈ ಭೂಮಿಯ ಪ್ರದೇಶವನ್ನು ಸ್ವಚ್ಚ ಮಾಡಬಾರದು. 
4) ಈ ಭೂಮಿಯ ಮೇಲಿರತಕ್ಕಂತಹ ಮರಗಳನ್ನು ಉತ್ಪಾದನೆ ಅಥವಾ ವ್ಯಾಪಾರದ ಸಲುವಾಗಿ ಕಡಿಯಬಾರದು. 


5) ರಾಜ್ಯ ಸರ್ಕಾರದ ಪರವಾನಗಿ ಇಲ್ಲದೆ ಈ ಜಮೀನಿನಲ್ಲಿ ಪಟ್ಟವನ್ನಾಗಲಿ ಒಡೆತನದ ಹಕ್ಕನ್ನಾಗಲಿ ಮಂಜೂರು ಮಾಡಬಾರದು ಹಾಗೂ 
ಸರ್ಕಾರದ ಪರವಾನಿಗೆ ಇಲ್ಲದೆ ಪ್ರತಿಯೊಂದು ಪಟ್ಟಾ ಅಥವಾ ಒಡೆತನದ ಹಕ್ಕನ್ನು ಮ೦ಜೂರು ಮಾಡಬಾರದು ಹಾಗೂ ಸರ್ಕಾರದ 
ಪರವಾನಿಗೆ ಇಲ್ಲದೆ ಪ್ರತಿಯೊಂದು ಪಟ್ಟಾ ಅಥವಾ ಒಡೆತನದ ಹಕ್ಕನ್ನು ಮ೦ಜೂರು ಮಾಡಿದಲ್ಲಿ ಅವೆಲ್ಲವುಗಳು ರದ್ದಾಗುತ್ತದೆ. 


6) ಈ ಘೋಷಣೆಯಲ್ಲಿ ನಮೂದಿಸಿದ ಜಮೀನಿನಲ್ಲಿ ಅಥವಾ ಆ ಜಮೀನಿನ ಯಾವುದೇ ಸೀಮಿತ ಭಾಗದಲ್ಲಿ ಯಾವುದೇ ತರಹದ 
ಒಡೆತನ ಹಕ್ಕು ಅಥವಾ ಅರಣ್ಯ ಉತ್ಪನ್ನಗಳ ಬಗ್ಗೆ ತಕರಾರನ್ನು ಸಿವಿಲ್‌ ಕೋರ್ಟ್‌ ವಿಚಾರಣೆ ನಡೆಸಲು ನಿಷೇಧಿಸಲಾಗಿದೆ. 


ಮೇಲೆ ಕಾಣಿಸಿದ ಅಧಿಸೂಚನೆಯನ್ನು ಶಾಮೀಲಾದ ಅಥವಾ ತಲುಪಿದ ಮೂರು ತಿ೦ಗಳ ಒಳಗಾಗಿ ಹಿತಾರ್ಧವುಳ್ಳ ವ್ಯಕ್ತಿಗಳನ್ನು ತಮ್ಮ 
ಹಿತಾಸಕ್ತಿಯ ಸ್ವರೂಪಗಳನ್ನು ವಿವರವಾಗಿ ತೋರಿಸುವ ಲಿಖಿತ ಅರ್ಜಿಯನ್ನು ಖುದ್ದಾಗಿ ಅಧಿಕೃತ ಕಾಗದ ಪತ್ರಗಳೊಂದಿಗೆ ಬಳ್ಳಾರಿ ಅರಣ್ಯ ಕ್ಷೇತ್ರ 
ನಿರ್ಧಾರಣಾಧಿಕಾರಿಗಳ ಸಮ್ಮುಖದಲ್ಲಿ ಮಂಡಿಸತಕ್ಕದ್ದು. 


ಲ 


ಕ್ಷೇತ್ರವೆಂದು ಕರ್ನಾಟಕ ಸರ್ಕಾರದ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗುವುದು. ಅಧಿಸೂಚನೆ ಪ್ರಕಟವಾದ ಮೇಲೆ ಒಡೆತನದ ಹಕ್ಕುಗಳೆಲ್ಲವೂ ರದ್ದಾಗುವುದೆಂದು ಈ 
ಮೂಲಕ ಸಂಬಂಧಪಟ್ಟ ಜನರಿಗೆ ತಿಳಿಸಲಾಗುವುದು/ತಿಳಿಸಲಾಗಿದೆ. 


ತಮ್ಮ ಒಡೆತನದ ಹಕ್ಕು ಹಿತಾಸಕ್ತಿಗಳ ಬಗ್ಗೆ ಮೇಲೆ ಕಾಣಿಸಿದ ಅವಧಿಯಲ್ಲಿ ಅರ್ಜಿ ಸಲ್ಲಿಸದಿದ್ದ ಪಕ್ಷದಲ್ಲಿ ಈ ಭೂಮಿಯನ್ನು ಕಾಯ್ದಿಟ್ಟ ಅರಣ್ಯ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ೪೦೪೧ 





ಈ ಪ್ರಕಟಣೆಯು ದಿನಾ೦ಕ 10-10-2013 ರಂದು ನನ್ನ ಸಹಿ ಮತ್ತು ಕಚೇರಿಯ ಮೊಹರಿನೊಂದಿಗೆ ಹೊರಡಿಸಲಾಗಿದೆ. 


ಜಿಲ್ಲಾಧಿಕಾರಿಗಳು 
ಹಾಗೂ ಅರಣ್ಯ ಕ್ಷೇತ್ರ ನಿರ್ಧಾರಾಧಿಕಾರಿಗಳು, 
ಬಳ್ಳಾರಿ. 
KARNATAKA FOREST DEPARTMENT 
OFFICE OF THE FOREST SETTLEMENT OFFICER, BELLARY DISTRICT, BELLARY 
No. F.S.0./D.M.B.S.-17/13-14, Date 10-10-2013 
FORM NO. 2 (RULE-15) 
PROCLAMATION UNDER SECTION 5 OF THE KARNATAKA FOREST ACT, 1963 


Where as a notification under section 4 of Karnataka Forest Act vide No. F.F.D./29/FAF/1984 Dated 28-02-1985 has been 
published in the Karnataka Gazette, Bangalore. Part-4-2C(ii) page No. 1888 to 1901 Dated 31-10-1985. It has been decided to 
constitute into a Reserve Forests of the Block comprised within the following limits. 








Name of the | Sy. No. field 
Name of the Taluk Name of the village Extent Hect. Block 
District Nos. 
Bellary Sandur Dharmapura ಕ 6090.00 ಗ. S.M. Block 


Lakshmipura 
Hulikunte Jhagir 
Bhujanganagara 
Narasingapura 
Ranijitpur Jhagir 
Muddalagatta 
Devagiri 


























Where as the Government in ಅ.೦. No. ಅಪಜೀ/28/ಎಫ್‌.ಎ.ಎಫ್‌./2010, ಬೆ೦ಗಳೂರು, Dಷted 09-05-2013 has appointed DC 
Bellary to be the Forest Settlement Officer U/S (4) (1) C of the Karnataka Forest Act 1963 and Ordered for conducting joint survey and 
to identity the boundaries of Swamimali Forest Block and to complete the settlement as required under said Act. 

Therefore, it is hereby notified for the general information, that between the date of publication of this proclamation under 
section-5 and the final Notification to be issued under section 17 of the Karnataka Forest Act 1963. 


1) No right shall be acquired in or over the land comprised in the or over the land comprised in such Notification, 
except by succession or under a grant or contract in writing made or entered into by or on behalf of the Government 
or same person in whom such right, or power to create such right was vested when the Notification was issued. 


2) No new house shall be build or plantation formed on such land. 

3) No fresh clearance for cultivation or for any other purpose shall be made on such land. 

4) No tree shall be cut for the purpose of trade or manufacture, on such land. 

5) No patta or right or occupancy shall without the previous sanction of the State Government be granted in respect of 


such land and every patta or right of occupancy granted without such sanction shall be Null and Void. 


6) No Civil Court shall entertain any suit to establish any right in or over any land or to the Forest Produce of any land 
included in this proclamation. 


All person, therefore claiming any rights in any of the said lands or to any of the said land or to any of the Forest Produce 
thereof are hereby required to state to the undersigned eighter personally or orally or by a written statement, within Three (3) months 
from the date of publication of this proclamation in the official Gazette, the nature of the rights claimed and to produce all documents in 
support thereof. 


All right in respect of which no claims are preferred within aforesaid period will after the lands have been declared by 
Notification in the official Gazette under section 17 of the K.F.A. 1963 as "Reserve Forest" shall become extinguished. 


This proclamation is issued under my signature and seal as on 10-10-2013. 


DEPUTY COMMISSIONER 
PR. 2362 AND FOREST SETTLEMENT OFFICER, 
BELLARY. 


೪೦೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 





ಅರಣ್ಯ ಇಲಾಖೆ 
ಅರಣ್ಯ ಕ್ಷೇತ್ರ ನಿರ್ಧಾರಾಧಿಕಾರಿಗಳ ಕಾರ್ಯಾಲಯ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ 
ಸಂಖ್ಯೆ ಆಕ್ಷೇನಿ/ಡಿ.ಎಮ್‌.ಬಿ.ಎಸ್‌.-17/2013-14, ಬೆಂಗಳೂರು, ದಿನಾಂಕ 10-10-2013 
(ಫಾರಂ-2 ಕಾಯ್ದೆ 15) 
ಘೋಷಣೆ 
1963ನೇ ಇಸವಿಯ ಕರ್ನಾಟಕ ಅರಣ್ಯ ಅಧಿನಿಯಮದ (5)ನೇ ಪ್ರಕರಣದ ಮೇರೆಗೆ ಘೋಷಣೆ. ದಿನಾಂಕ 10-10-2013. 


ಸಂಖ್ಯೆ ಎಫ್‌.ಎಫ್‌.ಡಿ./29/ಎಫ್‌.ಎ.ಎಫ್‌./1984. ದಿನಾಂಕ 28-02-1985ರ ಕರ್ನಾಟಕ ಸರ್ಕಾರವು ಈ ಕೆಳಗೆ ನಮೂದಿಸಿದ ಸರಹದ್ದಿನಂತೆ 
6733.98 ಹೆಕ್ಟೇರ್ಸ್‌ ಅರಣ್ಯ ಕ್ಷೇತ್ರವನ್ನು ಕಾಯ್ದಿಟ್ಟ ಅರಣ್ಯವನ್ನಾಗಿ ಮಾಡಲು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರ ಭಾಗ-4-2ಸಿ(2) ಪುಟ ಸಂಖ್ಯೆ 862 
ರಿಂದ 869 ರವರೆಗೆ ದಿನಾಂಕ 30-05-1985 ರಲ್ಲಿ ಪ್ರಕಟಿಸಲಾಗಿದೆ. 








ಕ್ರಮ ತಾಲ್ಲೂಕಿನ ವಿಸ್ತೀರ್ಣ 
ಜಿಲ್ಲೆಯ ಹೆಸರು 1 ಗ್ರಾಮಗಳ ಹೆಸರು ಸರ್ವೆ ನಂಬರ್‌ಗಳು ಡ್‌ ಬ್ಲಾಕ್‌ 
ಸಂಖ್ಯೆ ಇ ಹೆಸರು (ಹೆಕ್ಟೇರ್‌ಗಳಲ್ಲಿ) 

01 ಬಳ್ಳಾರಿ ಸಂಡೂರು | ತೌರಾನಗರ ಶ್ರ 6733.98 ಹೆ. ದೋಣಿಮಲೈ 
ನಾರಾಯಣಪುರ ಬಾಕ್‌ 
ವಿಠಲಾಪುರ 
ನರಸಾಪುರ 
ಭುಜ೦ಗನಗರ 
ರಂಜೀತ್‌ಪುರ 


























ಸರ್ಕಾರಿ ಆದೇಶದ ಸಂಖ್ಯೆ : ಅಪಜಿ/28/ಎಫ್‌.ಎ.ಎಫ್‌./2010, ಬೆಂಗಳೂರು, ದಿನಾಂಕ 09-05-2013 ರಲ್ಲಿ ಜಿಲ್ಲಾಧಿಕಾರಿಗಳು, ಬಳ್ಳಾರಿ. 
ಇವರನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 4(1)ಸಿ ರ ಅಡಿಯಲ್ಲಿ, ನೀಡಿದ ನಿರ್ದೇಶನದಂತೆ ಸಂಡೂರು ತಾಲ್ಲೂಕು, ದೋಣಿಮಲೈ ಅರಣ್ಯ 
ಬ್ಲಾಕ್‌ನ್ನು ಜಂಟಿ ಸರ್ವೆ ಮಾಡಿ ಗುರುತಿಸಿ, ದಿನಾಂಕ 28.02.1985ರ ಅಧಿಸೂಚನೆ ನಂತರ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಆದೇಶಿಸಲಾಗಿದೆ. 


ಈ ಮೂಲಕ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ಕರ್ನಾಟಕ ಅರಣ್ಯ ಅಧಿನಿಯಮದ (5)ನೇ ಪ್ರಕರಣ ಮತ್ತು ಕರ್ನಾಟಕ ಅರಣ್ಯ 
ಅಧಿನಿಯಮದ (17)ನೇ ಪ್ರಕರಣದ ಅಂತಿಮ ಪ್ರಕಟಣೆಯ ಮಧ್ಯದಲ್ಲಿ. 

1. ಈ ಅಧಿಸೂಚನೆಯಲ್ಲಿ ಸೂಚಿಸಿದ ಭೂಮಿಯಲ್ಲಿಯ ಒಡೆತನದ ಉತ್ತರಾಧಿಕಾರದ ಹಕ್ಕು ಅನುದಾನ, ಮಾರಾಟ, ಅಡವು ಪಡೆದಿದ್ದ 
ವ್ಯಕ್ತಿ ಒಂದಿಗೆ ಅಥವಾ ಸರಕಾರದೊಂದಿಗೆ ಮಾಡಿಕೊಳ್ಳಲಾದ ಲಿಖಿತ ಒಪ್ಪಂದದ ಮೂಲಕವಾಗಲಿ ಒಡೆತನದ ಹಕ್ಕನ್ನು 
ಪಡೆದವರನ್ನುಳಿದು ಇನ್ನು ಮುಂದೆ ಮೇಲೆ ಹೇಳಿದ ಜಮೀನಿನಲ್ಲಿ ಯಾವುದೇ ಭಾಗವನ್ನು, ಯಾವುದೇ ತರಹದ, ಒಡೆತನದ 
ಅಧಿಕಾರವನ್ನು ನಡೆಸಬಾರದೆಂದು ಸಂಬಂಧಪಟ್ಟ ಜನರಿಗೆ ತಿಳಿಸಲಾಗಿದೆ. 


2) ಈ ಭೂಮಿಯ ಮೇಲೆ ಮರಗಳನ್ನು ಬೆಳೆಸುವುದಾಗಲಿ, ಹೊಸ ಮನೆಗಳನ್ನು ಕಟ್ಟುವುದಾಗಲಿ ಮಾಡಬಾರದು. 
3) ವ್ಯವಸಾಯಕ್ಕಾಗಿ ಅಥವಾ ಮತ್ತಾವುದೇ ಉದ್ದೇಶಕ್ಕಾಗಿ ಈ ಭೂಮಿಯ ಪ್ರದೇಶವನ್ನು ಸ್ವಚ್ಚ ಮಾಡಬಾರದು. 
4) ಈ ಭೂಮಿಯ ಮೇಲಿರತಕ್ಕಂತಹ ಮರಗಳನ್ನು ಉತ್ಪಾದನೆ ಅಥವಾ ವ್ಯಾಪಾರದ ಸಲುವಾಗಿ ಕಡಿಯಬಾರದು. 


5) ರಾಜ್ಯ ಸರ್ಕಾರದ ಪರವಾನಗಿ ಇಲ್ಲದೆ ಈ ಜಮೀನಿನಲ್ಲಿ ಪಟ್ಟವನ್ನಾಗಲಿ ಒಡೆತನದ ಹಕ್ಕನ್ನಾಗಲಿ ಮ೦ಜೂರು ಮಾಡಬಾರದು ಹಾಗೂ 
ಸರ್ಕಾರದ ಪರವಾನಿಗೆ ಇಲ್ಲದೆ ಪ್ರತಿಯೊಂದು ಪಟ್ಟಾ ಅಥವಾ ಒಡೆತನದ ಹಕ್ಕನ್ನು ಮಂಜೂರು ಮಾಡಬಾರದು ಹಾಗೂ ಸರ್ಕಾರದ 
ಪರವಾನಿಗೆ ಇಲ್ಲದೆ ಪ್ರತಿಯೊಂದು ಪಟ್ಟಾ ಅಥವಾ ಒಡೆತನದ ಹಕ್ಕನ್ನು ಮಂಜೂರು ಮಾಡಿದಲ್ಲಿ ಅವೆಲ್ಲವುಗಳು ರದ್ದಾಗುತ್ತದೆ. 


6) ಈ ಘೋಷಣೆಯಲ್ಲಿ ನಮೂದಿಸಿದ ಜಮೀನಿನಲ್ಲಿ ಅಥವಾ ಆ ಜಮೀನಿನ ಯಾವುದೇ ಸೀಮಿತ ಭಾಗದಲ್ಲಿ ಯಾವುದೇ ತರಹದ 
ಒಡೆತನ ಹಕ್ಕು ಅಥವಾ ಅರಣ್ಯ ಉತ್ಪನ್ನಗಳ ಬಗ್ಗೆ ತಕರಾರನ್ನು ಸಿವಿಲ್‌ ಕೋರ್ಟ್‌ ವಿಚಾರಣೆ ನಡೆಸಲು ನಿಷೇಧಿಸಲಾಗಿದೆ. 


ಮೇಲೆ ಕಾಣಿಸಿದ ಅಧಿಸೂಚನೆಯನ್ನು ಶಾಮೀಲಾದ ಅಥವಾ ತಲುಪಿದ ಮೂರು ತಿ೦ಗಳ ಒಳಗಾಗಿ ಹಿತಾರ್ಧವುಳ್ಳ ವ್ಯಕ್ತಿಗಳನ್ನು ತಮ್ಮ 
ಹಿತಾಸಕ್ತಿಯ ಸ್ವರೂಪಗಳನ್ನು ವಿವರವಾಗಿ ತೋರಿಸುವ ಲಿಖಿತ ಅರ್ಜಿಯನ್ನು ಖುದ್ದಾಗಿ ಅಧಿಕೃತ ಕಾಗದ ಪತ್ರಗಳೊಂದಿಗೆ ಬಳ್ಳಾರಿ ಅರಣ್ಯ ಕ್ಷೇತ್ರ 
ನಿರ್ಧಾರಣಾಧಿಕಾರಿಗಳ ಸಮ್ಮುಖದಲ್ಲಿ ಮಂಡಿಸತಕ್ಕದ್ದು. 

ತಮ್ಮ ಒಡೆತನದ ಹಕ್ಕು ಹಿತಾಸಕ್ತಿಗಳ ಬಗ್ಗೆ ಮೇಲೆ ಕಾಣಿಸಿದ ಅವಧಿಯಲ್ಲಿ ಅರ್ಜಿ ಸಲ್ಲಿಸದಿದ್ದ ಪಕ್ಷದ 
ಕ್ಷೇತ್ರವೆಂದು ಕರ್ನಾಟಕ ಸರ್ಕಾರದ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗುವುದು. ಅಧಿಸೂಚನೆ ಪ್ರಕಟವಾದ ಮೇಲೆ ಒಡೆತನ 


ವಾ್‌ ಕ ನು 


ಮೂಲಕ ಸಂಬಂಧಪಟ್ಟ ಜನರಿಗೆ ತಿಳಿಸಲಾಗುವುದು/ತಿಳಿಸಲಾಗಿದೆ. 
ಈ ಪ್ರಕಟಣೆಯು ದಿನಾಂಕ 10-10-2013 ರಂದು ನನ್ನ ಸಹಿ ಮತ್ತು ಕಚೇರಿಯ ಮೊಹರಿನೊಂದಿಗೆ ಹೊರಡಿಸಲಾಗಿದೆ. 


ಈ ಭೂಮಿಯನ್ನು ಕಾಯ್ದಿಟ್ಟ ಅರಣ್ಯ 
ಹಕ್ಕುಗಳೆಲ್ಲವೂ ರದ್ದಾಗುವುದೆಂದು ಈ 


ಜಿಲ್ಲಾಧಿಕಾರಿಗಳು 
ಹಾಗೂ ಅರಣ್ಯ ಕ್ಷೇತ್ರ ನಿರ್ಧಾರಾಧಿಕಾರಿಗಳು, ಬಳ್ಳಾರಿ. 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ೪೦೪೩ 





KARNATAKA FOREST DEPARTMENT 
OFFICE OF THE FOREST SETTLEMENT OFFICER, BELLARY DISTRICT, BELLARY 
No. F.S.0./D.M.B.S.-17/13-14, Date 10-10-2013 
FORM NO. 2 (RULE-15) 
PROCLAMATION UNDER SECTION 5 OF THE KARNATAKA FOREST ACT, 1963 


Where as a notification under section 4 of Karnataka Forest Act vide No. F.F.D./29/FAF/1984 Dated 28-02-1985 has been 
published in the Karnataka Gazette, Bangalore. Part-4-2C(ii) page No. 862 to 869 Dated 30-05-1985. It has been decided to constitute 
into a Reserve Forests of the Block comprised within the following limits. 





Name of the 
District 


Sy. No. field 


Name of the Taluk Name of the village Nos 


Extent Hect. Block 





Taranagar 


Bellary Sandur - 6733.98 H. D.M. Block 


Narayanpur 
Vittalapur 
Ranjitapur 
Narasapura 
Bhujanganagara 


























Where as the Government in ಅ.೦. No. ಅಪಜೀ/28/ಎಫ್‌.ಎ.ಎಫ್‌./2010, ಬೆ೦ಗಳೂರು, Dಷted 09-05-2013 has appointed DC 
Bellary to be the Forest Settlement Officer U/S (4) (1) C of the Karnataka Forest Act 1963 and Ordered for conducting joint survey and 
to identity the boundaries of Donimali Forest Block and to complete the settlement as required under said Act. 

Therefore, it is hereby notified for the general information, that between the date of publication of this proclamation under 
section-5 and the final Notification to be issued under section 17 of the Karnataka Forest Act 1963. 


1) No right shall be acquired in or over the land comprised in the or over the land comprised in such Notification, 
except by succession or under a grant or contract in writing made or entered into by or on behalf of the Government 
or same person in whom such right, or power to create such right was vested when the Notification was issued. 


) No new house shall be build or plantation formed on such land. 
) No fresh clearance for cultivation or for any other purpose shall be made on such land. 
4) Notree shall be cut for the purpose of trade or manufacture, on such land. 
) 


No patta or right or occupancy shall without the previous sanction of the State Government be granted in respect of 
such land and every patta or right of occupancy granted without such sanction shall be Null and Void. 


6) No Civil Court shall entertain any suit to establish any right in or over any land or to the Forest Produce of any land 
included in this proclamation. 


All person, therefore claiming any rights in any of the said lands or to any of the said land or to any of the Forest Produce 
thereof are hereby required to state to the undersigned eighter personally or orally or by a written statement, within Three (3) months 
from the date of publication of this proclamation in the official Gazette, the nature of the rights claimed and to produce all documents in 
support thereof. 


All right in respect of which no claims are preferred within aforesaid period will after the lands have been declared by 
Notification in the official Gazette under section 17 of the K.F.A. 1963 as "Reserve Forest" shall become extinguished. 


This proclamation is issued under my signature and seal as on 10-10-2013. 


DEPUTY COMMISSIONER 
PR. 2363 AND FOREST SETTLEMENT OFFICER, 
BELLARY. 


ಅರಣ್ಯ ಇಲಾಖೆ 
ಅರಣ್ಯ ಕ್ಷೇತ್ರ ನಿರ್ಧಾರಾಧಿಕಾರಿಗಳ ಕಾರ್ಯಾಲಯ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ 
ಸಂಖ್ಯೆ ಕ ಆಕ್ಷೇನಿ/ಎಸ್‌.ಎಮ್‌.ಬಿ.ಎಸ್‌.-17/2013-14, ಬೆಂಗಳೂರು, ದಿನಾಂಕ 10-10-2013 
(ಫಾರಂ-2 ಕಾಯ್ದೆ 15) 
ಘೋಷಣೆ 
1963ನೇ ಇಸವಿಯ ಕರ್ನಾಟಕ ಅರಣ್ಯ ಅಧಿನಿಯಮದ (5)ನೇ ಪ್ರಕರಣದ ಮೇರೆಗೆ ಘೋಷಣೆ. ದಿನಾಂಕ 10-10-2013. 


೪೦೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 





ಸಂಖ್ಯೆ ಎಫ್‌.ಎಫ್‌.ಡಿ./29/ಎಫ್‌.ಎ.ಎಫ್‌./1984. ದಿನಾಂಕ 28-02-1985ರ ಕರ್ನಾಟಕ ಸರ್ಕಾರವು ಈ ಕೆಳಗೆ ನಮೂದಿಸಿದ ಸರಹದ್ದಿನಂತೆ 
9065.00 ಹೆಕ್ಟೇರ್ಸ್‌ ಅರಣ್ಯ ಕ್ಷೇತ್ರವನ್ನು ಕಾಯ್ದಿಟ್ಟ ಅರಣ್ಯವನ್ನಾಗಿ ಮಾಡಲು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರ ಭಾಗ-4-2ಸಿ(2) ಪುಟ ಸಂಖ್ಯೆ 
1842 ರಿಂದ 1859 ರವರೆಗೆ ದಿನಾಂಕ 27-11-1986 ರಲ್ಲಿ ಪ್ರಕಟಿಸಲಾಗಿದೆ. 





ಕ್ರಮ ತಾಲ್ಲೂಕಿನ ವಿಸ್ತೀರ್ಣ 
ಜಿಲ್ಲೆಯ ಹೆಸರು ಡೆ 
is ಹೆಸರು 


ಗ್ರಾಮಗಳ ಹೆಸರು ಸರ್ವೆ ನಂಬರ್‌ಗಳು 
(ಹೆಕ್ಟೇರ್‌ಗಳಲ್ಲಿ) ಇ 





01 ಬಳ್ಳಾರಿ ಸಂಡೂರು | ವೆಂಕಟಗಿರಿ 2 9065.00 ಹೆ. ನಾರ್ಥಈಸ್ಟನ್‌ 
ಜೈಸಿ೦ಗಪುರ ಬಾಕ್‌ 
ಮೆದಾರಹಳ್ಳಿ 
ಎಮ್ಲಿಹಟಿ ಜಾಹಗೀರ್‌ 
೬ ಊ 
ಸಿದ್ದಾಪುರ 
ಎ 
ರಾಧಾನಗರ 
ಸುಶೀಲಾನಗರ 
ದೌಲತ್‌ಪುರ 
ಕೃಷ್ಣಾನಗರ 
ಗಂಡಿಬಸಾಪುರ 
ತಾರಾನಗರ 





























ಸರ್ಕಾರಿ ಆದೇಶದ ಸಂಖ್ಯೆ : ಅಪಜಿ/28/ಎಫ್‌.ಎ.ಎಫ್‌./2010, ಬೆಂಗಳೂರು, ದಿನಾಂಕ 09-05-2013 ರಲ್ಲಿ ಜಿಲ್ಲಾಧಿಕಾರಿಗಳು, ಬಳ್ಳಾರಿ. 
ಇವರನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 4(1)ಸಿ ರ ಅಡಿಯಲ್ಲಿ, ಅರಣ್ಯ ಕ್ಷೇತ್ರ ನಿರ್ಧಾರಾಧಿಕಾರಿಗಳನ್ನಾಗಿ ನೇಮಕ ಮಾಡಿ ಆದೇಶಿಸಿರುತ್ತಾರೆ 
ಅದರಲ್ಲಿ ನೀಡಿದ ನಿರ್ದೇಶನದಂತೆ ಸಂಡೂರು ತಾಲ್ಲೂಕು, ನಾರ್ಥಕಸ್ಪನ್‌ ಅರಣ್ಯ ಬ್ಲಾಕ್‌ನ್ನು ಜಂಟಿ ಸರ್ವೆ ಮಾಡಿ ಗುರುತಿಸಿ, ದಿನಾಂಕ 28.02.1985ರ 
ಅಧಿಸೂಚನೆ ನಂತರ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಆದೇಶಿಸಲಾಗಿದೆ. 


ಈ ಮೂಲಕ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ಕರ್ನಾಟಕ ಅರಣ್ಯ ಅಧಿನಿಯಮದ (5)ನೇ ಪ್ರಕರಣ ಮತ್ತು ಕರ್ನಾಟಕ ಅರಣ್ಯ 
ಅಧಿನಿಯಮದ (17)ನೇ ಪ್ರಕರಣದ ಅಂತಿಮ ಪ್ರಕಟಣೆಯ ಮಧ್ಯದಲ್ಲಿ. 

1... ಈ ಅಧಿಸೂಚನೆಯಲ್ಲಿ ಸೂಚಿಸಿದ ಭೂಮಿಯಲ್ಲಿಯ ಒಡೆತನದ ಉತ್ತರಾಧಿಕಾರದ ಹಕ್ಕು ಅನುದಾನ, ಮಾರಾಟ, ಅಡವು ಪಡೆದಿದ್ದ 
ವ್ಯಕ್ತಿ ಒಂದಿಗೆ ಅಥವಾ ಸರಕಾರದೊಂದಿಗೆ ಮಾಡಿಕೊಳ್ಳಲಾದ ಲಿಖಿತ ಒಪ್ಪಂದದ ಮೂಲಕವಾಗಲಿ ಒಡೆತನದ ಹಕ್ಕನ್ನು 
ಪಡೆದವರನ್ನುಳಿದು ಇನ್ನು ಮುಂದೆ ಮೇಲೆ ಹೇಳಿದ ಜಮೀನಿನಲ್ಲಿ ಯಾವುದೇ ಭಾಗವನ್ನು. ಯಾವುದೇ ತರಹದ, ಒಡೆತನದ 
ಅಧಿಕಾರವನ್ನು ನಡೆಸಬಾರದೆಂದು ಸಂಬಂಧಪಟ್ಟ ಜನರಿಗೆ ತಿಳಿಸಲಾಗಿದೆ. 

2) ಈ ಭೂಮಿಯ ಮೇಲೆ ಮರಗಳನ್ನು ಬೆಳೆಸುವುದಾಗಲಿ, ಹೊಸ ಮನೆಗಳನ್ನು ಕಟ್ಟುವುದಾಗಲಿ ಮಾಡಬಾರದು. 

3) ವ್ಯವಸಾಯಕ್ಕಾಗಿ ಅಥವಾ ಮತ್ತಾವುದೇ ಉದ್ದೇಶಕ್ಕಾಗಿ ಈ ಭೂಮಿಯ ಪ್ರದೇಶವನ್ನು ಸ್ವಚ್ಚ ಮಾಡಬಾರದು. 

4) ಈ ಭೂಮಿಯ ಮೇಲಿರತಕ್ಕಂತಹ ಮರಗಳನ್ನು ಉತ್ಪಾದನೆ ಅಥವಾ ವ್ಯಾಪಾರದ ಸಲುವಾಗಿ ಕಡಿಯಬಾರದು. 

5) ರಾಜ್ಯ ಸರ್ಕಾರದ ಪರವಾನಗಿ ಇಲ್ಲದೆ ಈ ಜಮೀನಿನಲ್ಲಿ ಪಟ್ಟವನ್ನಾಗಲಿ ಒಡೆತನದ ಹಕ್ಕನ್ನಾಗಲಿ ಮಂಜೂರು ಮಾಡಬಾರದು ಹಾಗೂ 
ಸರ್ಕಾರದ ಪರವಾನಿಗೆ ಇಲ್ಲದೆ ಪ್ರತಿಯೊಂದು ಪಟ್ಟಾ ಅಥವಾ ಒಡೆತನದ ಹಕ್ಕನ್ನು ಮ೦ಜೂರು ಮಾಡಬಾರದು ಹಾಗೂ ಸರ್ಕಾರದ 
ಪರವಾನಿಗೆ ಇಲ್ಲದೆ ಪ್ರತಿಯೊಂದು ಪಟ್ಟಾ ಅಥವಾ ಒಡೆತನದ ಹಕ್ಕನ್ನು ಮ೦ಜೂರು ಮಾಡಿದಲ್ಲಿ ಅವೆಲ್ಲವುಗಳು ರದ್ದಾಗುತ್ತದೆ. 

6) ಈ ಘೋಷಣೆಯಲ್ಲಿ ನಮೂದಿಸಿದ ಜಮೀನಿನಲ್ಲಿ ಅಥವಾ ಆ ಜಮೀನಿನ ಯಾವುದೇ ಸೀಮಿತ ಭಾಗದಲ್ಲಿ ಯಾವುದೇ ತರಹದ 
ಒಡೆತನ ಹಕ್ಕು ಅಥವಾ ಅರಣ್ಯ ಉತ್ಪನ್ನಗಳ ಬಗ್ಗೆ ತಕರಾರನ್ನು ಸಿವಿಲ್‌ ಕೋರ್ಟ್‌ ವಿಚಾರಣೆ ನಡೆಸಲು ನಿಷೇಧಿಸಲಾಗಿದೆ. 

ಮೇಲೆ ಕಾಣಿಸಿದ ಅಧಿಸೂಚನೆಯನ್ನು ಶಾಮೀಲಾದ ಅಥವಾ ತಲುಪಿದ ಮೂರು ತಿ೦ಗಳ ಒಳಗಾಗಿ ಹಿತಾರ್ಧವುಳ್ಳ ವ್ಯಕ್ತಿಗಳನ್ನು ತಮ್ಮ 
ಹಿತಾಸಕ್ತಿಯ ಸ್ವರೂಪಗಳನ್ನು ವಿವರವಾಗಿ ತೋರಿಸುವ ಲಿಖಿತ ಅರ್ಜಿಯನ್ನು ಖುದ್ದಾಗಿ ಅಧಿಕೃತ ಕಾಗದ ಪತ್ರಗಳೊಂದಿಗೆ ಬಳ್ಳಾರಿ ಅರಣ್ಯ ಕ್ಷೇತ್ರ 
ನಿರ್ಧಾರಣಾಧಿಕಾರಿಗಳ ಸಮ್ಮುಖದಲ್ಲಿ ಮಂಡಿಸತಕ್ಕದ್ದು. 

ತಮ್ಮ ಒಡೆತನದ ಹಕ್ಕು ಹಿತಾಸಕ್ತಿಗಳ ಬಗ್ಗೆ ಮೇಲೆ ಕಾಣಿಸಿದ ಅವಧಿಯಲ್ಲಿ ಅರ್ಜಿ ಸಲ್ಲಿಸದಿದ್ದ ಪಕ್ಷದಲ್ಲಿ ಈ ಭೂಮಿಯನ್ನು ಕಾಯ್ದಿಟ್ಟ ಅರಣ್ಯ 
ಕ್ಷೇತ್ರವೆಂದು ಕರ್ನಾಟಕ ಸರ್ಕಾರದ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗುವುದು. ಅಧಿಸೂಚನೆ ಪ್ರಕಟವಾದ ಮೇಲೆ ಒಡೆತನದ ಹಕ್ಕುಗಳೆಲ್ಲವೂ ರದ್ದಾಗುವುದೆಂದು ಈ 


ಮೂಲಕ ಸಂಬಂಧಪಟ್ಟ ಜನರಿಗೆ ತಿಳಿಸಲಾಗುವುದು/ತಿಳಿಸಲಾಗಿದೆ. 
ಈ ಪ್ರಕಟಣೆಯು ದಿನಾಂಕ 10-10-2013 ರಂದು ನನ್ನ ಸಹಿ ಮತ್ತು ಕಚೇರಿಯ ಮೊಹರಿನೊಂದಿಗೆ ಹೊರಡಿಸಲಾಗಿದೆ. 
ಜಿಲ್ಲಾಧಿಕಾರಿಗಳು 


ಹಾಗೂ ಅರಣ್ಯ ಕ್ಷೇತ್ರ ನಿರ್ಧಾರಾಧಿಕಾರಿಗಳು, 
ಬಳ್ಳಾರಿ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ೪೦೪೫ 





KARNATAKA FOREST DEPARTMENT 
OFFICE OF THE FOREST SETTLEMENT OFFICER, BELLARY DISTRICT, BELLARY 
No. F.S.0./D.M.B.S.-17/13-14, Date 10-10-2013 
FORM NO. 2 (RULE-15) 
PROCLAMATION UNDER SECTION 5 OF THE KARNATAKA FOREST ACT, 1963 
Where as a notification under section 4 of Karnataka Forest Act vide No. F.F.D./29/FAF/1984 Dated 28-02-1985 has been 


published in the Karnataka Gazette, Bangalore. Part-4-2C(ii) page No. 1842 to 1859 Dated 27-11-1986. It has been decided to 
constitute into a Reserve Forests of the Block comprised within the following limits. 








Name of the R Sy. No. field 
Name of the Taluk Name of the village Extent Hect. Block 
District Nos. 
Bellary Sandur Venkatagir 2 9065.00 H. N.E. Block 


Jaisingapura 
(North Eastren 


Block) 


Medarahalli 

Yammi hatti Jahagir 
Siddapura 
Radhanagara 
SuSheelanagara 
Dowlathpur 
Krishnanagar 
GandiBasapur 
Taranagara 


























Where as the Government in ಅ.೦. No. ಅಪಜೀ/28/ಎಫ್‌.ಎ.ಎಫ್‌./2010, ಬೆ೦ಗಳೂರು, Dಷted 09-05-2013 has appointed DC 
Bellary to be the Forest Settlement Officer U/S (4) (1) C of the Karnataka Forest Act 1963 and Ordered for conducting joint survey and 
to identity the boundaries of N.E. Block (North Eastren Block) Forest Block and to complete the settlement as required under said Act. 

Therefore, it is hereby notified for the general information, that between the date of publication of this proclamation under 
section-5 and the final Notification to be issued under section 17 of the Karnataka Forest Act 1963. 


1) No right shall be acquired in or over the land comprised in the or over the land comprised in such Notification, 
except by succession or under a grant or contract in writing made or entered into by or on behalf of the Government 
or same person in whom such right, or power to create such right was vested when the Notification was issued. 


2) No new house shall be build or plantation formed on such land. 

3) No fresh clearance for cultivation or for any other purpose shall be made on such land. 

4) No tree shall be cut for the purpose of trade or manufacture, on such land. 

5) No patta or right or occupancy shall without the previous sanction of the State Government be granted in respect of 


such land and every patta or right of occupancy granted without such sanction shall be Null and Void. 
6) No Civil Court shall entertain any suit to establish any right in or over any land or to the Forest Produce of any land 
included in this proclamation. 


All person, therefore claiming any rights in any of the said lands or to any of the said land or to any of the Forest Produce 
thereof are hereby required to state to the undersigned eighter personally or orally or by a written statement, within Three (3) months 
from the date of publication of this proclamation in the official Gazette, the nature of the rights claimed and to produce all documents in 
support thereof. 


All right in respect of which no claims are preferred within aforesaid period will after the lands have been declared by 
Notification in the official Gazette under section 17 of the K.F.A. 1963 as "Reserve Forest" shall become extinguished. 


This proclamation is issued under my signature and seal as on 10-10-2013. 


DEPUTY COMMISSIONER 
PR. 2364 AND FOREST SETTLEMENT OFFICER, 
BELLARY. 


೪೦೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 





ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ನಡವಳಿಗಳು 


ವಿಷಯ : ಶ್ರೀ ಎಸ್‌.ಎಂ. ಮ೦ಗಳೂರು, ನೇತ್ರ ಸಹಾಯಕರು, ಪ್ರಾಥಮಿಕ ಆರೋಗ್ಯ ಕೇಂದ್ರ, 
ನಿಡಗುಂದಿ, ರೋಣಾ ತಾಲ್ಲೂಕು, ಗದಗ ಜಿಲ್ಲೆ, ಇವರ ಅನಧಿಕೃತ ಗೈರುಹಾಜರಿ 
ಆರೋಪಕ್ಕೆ ಶಿಸ್ತುಕ್ರಮ-ಅಂತಿಮ ಆದೇಶ 


ಓದಲಾಗಿದೆ: 1) ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಗದಗ ಇವರ ಪತ್ರ ಸಂಖ್ಯೆ : 
ವಎಚಾರಣೆ/ವಿವ/04/06-07, ದಿನಾಂಕ: 10-12-2012 ಹಾಗೂ 25-05-2013 

ಪ್ರಸ್ತಾವನೆ : 

ಮೇಲೆ ಓದಲಾದ («10ರಲ್ಲಿ ಶ್ರೀ ಎಸ್‌.ಎಂ. ಮಂಗಳೂರು, ನೇತ್ರ ಸಹಾಯಕರು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಿಡಗುಂದಿ, ರೋಣಾ ತಾಲ್ಲೂಕು, 
ಗದಗ ಜಿಲ್ಲೆ, ಇವರು ದಿನಾಂಕ: 11-06-2004ರಂದು ಹೊಸದಾಗಿ ಸರ್ಕಾರಿ ಸೇವೆಗೆ ಸೇರಿದ್ದು, ದಿನಾಂಕ: 01-08-2005ರಿಂದ ಅನಧಿಕೃತ ಗೈರು 
ಹಾಜರಾಗಿದ್ದು, ಈ ಬಗ್ಗೆ ನೌಕರರಿಗೆ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಿ ಅನೇಕ ಮರು ಕರೆ ಪತ್ರ/ನೆನಪೋಲೆಗಳನ್ನು ನೋಂದಾಯಿತ ಅಂಚೆ ಮೂಲಕ 
ಕಳುಹಿಸಲಾಗಿ ಅದು ಸ್ವೀಕೃತಗೊ೦ಡಿದ್ದು. ನೌಕರರು ಯಾವುದೇ ಲಿಖಿತ ಪ್ರತ್ಯುತ್ತರ ಸಲ್ಲಿಸಿರುವುದಿಲ್ಲ. ನೌಕರರಿಗೆ ದೋಷಾರೋಪಣಾ ಪಟ್ಟಿಯನ್ನು ಜಿಲ್ಲಾ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಗದಗ ಇವರು ಜಾರಿಗೊಳಿಸಿದ್ದು, ಯಾವುದೇ ರೀತಿಯ ಲಿಖಿತ ಹೇಳಿಕೆ ಸಲ್ಲಿಸಿರುವುದಿಲ್ಲ. ಆದ್ದರಿಂದ 
ದಿನಾಂಕ: 25/09/2012ರಂದು ವಿಚಾರಣೆಗೆ ಹಾಜರಾಗಲು ಸೂಚಿಸಿದ್ದರೂ ವಿಚಾರಣೆಗೆ ಹಾಜರಾಗಿರುವುದಿಲ್ಲ. ಮತ್ತು ವಿಚಾರಣಾಧಿಕಾರಿಗಳ ವರದಿಯನ್ನು 
2ನೇ ಸೂಚನಾ ಪತ್ರದ ಮುಖಾಂತರ ಜಾರಿಗೊಳಿಸಲಾಗಿತ್ತು. 2ನೇ ಸೂಚನಾ ಪತ್ರಕ್ಕೂ ಯಾವುದೇ ಲಿಖಿತ ಹೇಳಿಕೆ ಸಲ್ಲಿಸಿರುವುದಿಲ್ಲ. ಅಂತಿಮವಾಗಿ ಪತ್ರಿಕಾ 
ಪ್ರಕಟಣೆ ಹೊರಡಿಸಿ ಲಿಖಿತ ಹೇಳಿಕೆಯನ್ನು ಸಲ್ಲಿಸುವಂತೆ ಸೂಚಿಸಿದರೂ ಸಹ ಯಾವುದೇ ಹೇಳಿಕೆಯನ್ನು ನೀಡದೇ ನೌಕರರು ಅನಧಿಕೃತ ಗೈರು 
ಹಾಜರಿಯಲ್ಲಿ ಮುಂದುವರೆದಿರುವುದಾಗಿ ತಿಳಿಸಿ ಖಾಯಂ ಪೂರ್ವ ಸೇವಾವಧಿಯಲ್ಲಿಯೇ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿರುವುದರಿಂದ 
ನೌಕರರನ್ನು ಸೇವೆಯಿಂದ ವಿಮೋಚನೆ ಮಾಡಲು ಶಿಫಾರಸ್ಸು ಮಾಡಿರುತ್ತಾರೆ. ಸದರಿಯವರು ನೇಮಕಾತಿ ಹೊಂದಿ ಪರೀಕ್ಷಾರ್ಥಿ (Probationer) 
ಅವಧಿಯನ್ನು ಇನ್ನು ತೃಪ್ತಿಕರವಾಗಿ ಪೂರೈಸಿಲ್ಲ. ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸದ ಸರ್ಕಾರಿ ನೌಕರರನ್ನು ಯಾವುದೇ ಮುನ್ಸೂಚನೆ 
ನೀಡದೆ ಸೇವೆಯಿಂದ ವಿಮೋಚನೆ ಮಾಡಲು 1977ರ ಖಾಯಂ ಪೂರ್ವ ಸೇವಾ ನಿಯಮದಡಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಪ್ರಸ್ತಾವನೆಯಲ್ಲಿನ 
ಅಂಶಗಳನ್ನು ಪರಿಶೀಲಿಸಿದ ತರುವಾಯ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಆದೇಶ ಸಂಖ್ಯೆ: ಡಿಪಿಎನ್‌(13)ಸಿಆರ್‌-26/2012-13, ದಿನಾಂಕ: 20ನೇ ಸೆಪ್ಟೆಂಬರ್‌, 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 


1957ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ವಿ.ಬಿ. ಪಾಟೀಲ್‌, ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಆದ 
ನಾನು ಶ್ರೀ ಎಸ್‌.ಎಂ. ಮಂಗಳೂರು, ನೇತ್ರ ಸಹಾಯಕರು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಿಡಗುಂದಿ, ರೋಣಾ ತಾಲ್ಲೂಕು, ಗದಗ ಜಿಲ್ಲೆ, 
ಆದ ಇವರು ದಿನಾಂಕ: 01-08-2005 ರಿಂದ ಇಲ್ಲಿಯವರೆಗೂ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿದ್ದು, ನೌಕರರು ಖಾಯಂ ಪೂರ್ವ ಸೇವಾವಧಿ 
ಅವಧಿಯಲ್ಲಿಯೇ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿರುವ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ 


ನಾಗರೀಕ ಸೇವಾ (ಪ್ರೊಬೆಷನ್‌) ನಿಯಮಗಳು 1977ರ ನಿಯಮ 6(1)ಬಿ ಪ್ರಕಾರ ಸರ್ಕಾರಿ ಸೇವೆಯಿಂದ ವಿಮೋಚನೆಗೊಳಿಸಿ ಆದೇಶಿಸಿರುತ್ತೇನೆ. 


P.R. 2328 ಆಯುಕ್ತರು, 
505 ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಸೇವೆಗಳು, ಬೆಂಗಳೂರು 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ನಡವಳಿಗಳು 
ವಿಷಯ : ಶ್ರೀ ಕೆ.ಎಂ. ಸುಬ್ರಮಣಿ, ವಾಹನ ಚಾಲಕ, ಸಮುದಾಯ ಆರೋಗ್ಯ ಕೇಂದ್ರ, 


ಬಟ್ಟಹಳ್ಳಿ, ಚಿ೦ತಾಮಣಿ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ಸರ್ಕಾರಿ ಸೇವೆಗೆ 
ಅನಧಿಕೃತ ಗೈರು ಹಾಜರಿ ಆರೋಪಕ್ಕೆ ಶಿಸ್ತುಕಮ-ಅಂತಿಮ ಆದೇಶ 


ಓದಲಾಗಿದೆ : 1) ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಚಿಕ್ಕಬಳ್ಳಾಪುರ, ಇವರ ಪತ್ರ 
ಸಂಖ್ಯೆ: ವಾಹನ/ಚಿ/08-09/203/07, ದಿನಾಂಕ: 04-06-2009 


2) ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಚಿಕ್ಕಬಳ್ಳಾಪುರ, ಇವರ ಪತ್ರ 
ಸಂಖ್ಯೆ: ವಾಹನ/ಚಿ/28-/10-11, ದಿನಾಂಕ: 31-01-2011 

ಪ್ರಸ್ತಾವನೆ : 

ಮೇಲೆ ಓದಲಾದ (10ರಲ್ಲಿ ಶ್ರೀ ಕೆ.ಎಂ. ಸುಬ್ರಮಣಿ, ವಾಹನ ಚಾಲಕ, ಸಮುದಾಯ ಆರೋಗ್ಯ ಕೇಂದ್ರ, ಬಟ್ಟಹಳ್ಳಿ, ಚಿಂತಾಮಣಿ 
ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ಸರ್ಕಾರಿ ಸೇವೆಗೆ ದಿನಾಂಕ: 01-11-2005ರಿಂದ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿದ್ದು. 
ವೈದ್ಯಾಧಿಕಾರಿಗಳು 06 ಬಾರಿ ಕರ್ತವ್ಯಕ್ಕೆ ಹಾಜರಾಗಲು ಮರುಕರೆ ನೋಟಿಸ್‌ ಜಾರಿಗೊಳಿಸಲಾಗಿದ್ದರೂ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. ಹಾಗೂ ನೌಕರರ 
ಎರಡು ವರ್ಷಗಳ ಖಾಯಂ ಪೂರ್ವ ಸೇವಾವಧಿ ಘೋಷಣೆಯಾಗಿರುವುದಿಲ್ಲವೆಂದು ತಿಳಿಸಿ, ಆ ಅವಧಿಯಲ್ಲಿ ಎರಡು ಬಾರಿ ವಾಹನವನ್ನು 
ಜಖಂಗೊಳಿಸಿದ್ದು, ಮದ್ಯ ಸೇವನೆ ಮಾಡುತ್ತಾರೆಂದು ತಿಳಿಸಿದ್ದು, ನೌಕರರ ಸೇವೆ ತೃಪ್ತಿಕರವಾಗಿಲ್ಲವಾದ್ದರಿ೦ಂದ ಸೇವೆಯಿಂದ ವಜಾ ಮಾಡಲು ಅಭಿಪ್ರಾಯ 
ನೀಡಿರುತ್ತಾರೆ. ಉಲ್ಲೇಖ (2)ರಲ್ಲಿ ನೌಕರರನ್ನು ಸೇವೆಯಿಂದ ವಜಾಗೊಳಿಸಲು ಸೂಕ್ತವೆಂದು ಮತ್ತೊಮ್ಮೆ ಶಿಫಾರಸ್ಸು ಮಾಡಿರುತ್ತಾರೆ. ಸದರಿಯವರು 
ನೇಮಕಾತಿ ಹೊಂದಿ ಪರೀಕ್ಷಾರ್ಥಿ (೧೦೦೩/೦೧61) ಅವಧಿಯನ್ನು ಇನ್ನು ತೃಪ್ತಿಕರವಾಗಿ ಪೂರೈಸಿಲ್ಲ. ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸದ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ೪೦೪೭ 





ಸರ್ಕಾರಿ ನೌಕರರನ್ನು ಯಾವುದೇ ಮುನ್ಸೂಚನೆ ನೀಡದೆ ಸೇವೆಯಿಂದ ವಿಮೋಚನೆ ಮಾಡಲು 1977ರ ಖಾಯಂ ಪೂರ್ವ ಸೇವಾ ನಿಯಮದಡಿಯಲ್ಲಿ 
ಅವಕಾಶ ಕಲ್ಪಿಸಲಾಗಿದೆ. ನೌಕರರ ಆರೋಪವನ್ನು ದುರ್ನಡತೆಯೆಂದು ಪರಿಗಣಿಸಲಾಗಿದೆ. ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿದ ತರುವಾಯ ಈ 
ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಆದೇಶ ಸಂಖ್ಯೆ: ಡಿಪಿಎನ್‌(02)ಸಿಆರ್‌-07/2009-10 ಬೆಂಗಳೂರು, ದಿನಾಂಕ: 26ನೇ ಡಿಸೆಂಬರ್‌, 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 
1957ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ವಿ.ಬಿ. ಪಾಟೀಲ್‌, ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಆದ 
ನಾನು ಶ್ರೀ ಕೆ.ಎಂ. ಸುಬ್ರಮಣಿ, ವಾಹನ ಚಾಲಕ, ಸಮುದಾಯ ಆರೋಗ್ಯ ಕೇಂದ್ರ, ಬಟ್ಟಹಳ್ಳಿ, ಚಿಂತಾಮಣಿ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, 
ಆದ ಇವರ ಅನಧಿಕೃತ ಗೈರು ಹಾಜರಾಗಿರುವ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ 


ಸೇವಾ (ಪ್ರೊಬೆಷನ್‌) ನಿಯಮಗಳ 1977ರ ನಿಯಮ 6(1)ಬಿ ಪ್ರಕಾರ ಸರ್ಕಾರಿ ಸೇವೆಯಿಂದ ವಿಮೋಚನೆಗೊಳಿಸಿದ್ದೇನೆ. 


P.R. 2329 ಆಯುಕ್ತರು, 
5೦-5 ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಸೇವೆಗಳು, ಬೆಂಗಳೂರು 


ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ 
ಜಿಲ್ಲಾ ಕಛೇರಿಗಳ ಸಂಕೀರ್ಣ, ಎರಡನೇ ಮಹಡಿ, ಕೊಠಡಿ ಸಂ:5-53, ಕೈಗಾರಿಕಾ ಪ್ರದೇಶ, ಪಿ.ಬಿ. ರಸ್ತೆ ದಾವಣಗೆರೆ ಇವರ ಕಾರ್ಯಾಲಯ 


ವಿಷಯ : ಸಮಾಪನೆಗೊಂಡಿರುವ ಗುಡ್ಡದ ತಿಮ್ಮನಕಟ್ಟೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ, 
ಗುಡ್ಡದ ತಿಮ್ಮನಕಟ್ಟೆ, ಹರಿಹರ ತಾಲ್ಲೂಕು, ದಾವಣಗೆರೆ ಜಿಲ್ಲೆ ಇದನ್ನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 72(3) ರನ್ವಯ ಪುನಃಶ್ಚೇತನಗೊಳಿಸುವ ಬಗ್ಗೆ 


ಉಲ್ಲೇಖ : 1) ಈ ಕಛೇರಿ ಆದೇಶ ಸಮ ಸಂಖ್ಯೆ ಡಿಆರ್‌/ಡಿವಿಜಿ/ಎಲ್‌ಕ್ಯೂಡಿ/ಸಿಆರ್‌-13/2012-13, 
ದಿನಾಂಕ: 30-03-2013 


2) ಸಂಘದ ಸದಸ್ಯರ ಮನವಿ ಪತ್ರ ದಿನಾಂಕ: 20-09-2013 
3) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಿಹರ ಇವರ ಪತ್ರ ದಿನಾಂಕ: 25-09-2013 


4) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪ ವಿಭಾಗ, ದಾವಣಗೆರೆ 
ಇವರ ಪತ್ರ ಸಂಖ್ಯೆ : ಸನಿ31/ಸಮಾಪನೆ/ಸಿಆರ್‌- /2013-14, ದಿನಾಂಕ: 30-09-2013 

ಪ್ರಸ್ತಾವನೆ : 

ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ವಿಷಯ ಸೂಚಿತ ಸಂಘವು ಕಳೆದ ಹಲವಾರು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಕಾರಣ 
ಉಲ್ಲೇಖ (1ರ ಈ ಕಚೇರಿ ಆದೇಶದ ರೀತ್ಯಾ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಿಹರ, ಇವರನ್ನು ಸಮಾಪನಾಧಿಕಾರಿಯಾನ್ನಾಗಿ ನೇಮಕ 
ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು ಸಮಾಪನಾ ಕಾರ್ಯವನ್ನು ಪೂರ್ಣಗೊಳಿಸುವ ಪೂರ್ವದಲ್ಲಿ, ಸಂಘದ ಸದಸ್ಯರು ದಿನಾಂಕ: 20-09-2013ರಂದು 
ಸಭೆ ಸೇರಿ ಸಂಘವನ್ನು ಪುನಃಶ್ಚೇತನಗೊಳಿಸಿಕೊಂಡು ಕಾರ್ಯನಿರ್ವಹಿಸಲು ತೀರ್ಮಾನಿಸಿ ಕೋರಿರುತ್ತಾರೆ. ಇದೇ ಅಂಶವನ್ನು ಉಲ್ಲೇಖ 03ರ ಪತ್ರದಲ್ಲಿ 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಿಹರ ಮತ್ತು ಉಲ್ಲೇಖ (4)ರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು, ಉಲ್ಲೇಖಿತ 
ಪತ್ರದಲ್ಲಿ ಸಂಘವನ್ನು ಪುನಶ್ಚೇತನಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಸಂಘದ ಸದಸ್ಯರು ಕ್ರಿಯಾ ಯೋಜನೆ ಹಾಕಿಕೊಂಡು, ಕ್ರಿಯಾ ಯೋಜನೆ ಪ್ರಕಾರ 
ಪ್ರತಿ ಆರು ತಿಂಗಳಿಗೊಮ್ಮೆ ಗುರಿ ಸಾಧನೆಯ ಪ್ರಗತಿ ತಃಖ್ತೆಯನ್ನು ಈ ಕಚೇರಿಗೂ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ 
ಇವರ ಕಚೇರಿಗೂ ಸಲ್ಲಿಸುವಂತೆ ಸೂಚಿಸುತ್ತಾ ಈ ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸಂಘವನ್ನು ಪುನಃಶ್ಚೇತನಗೊಳಿಸಲು ಈ ಕೆಳಕಂಡಂತೆ ಆದೇಶ 
ಹೊರಡಿಸಿದೆ. 


ಆದೇಶ ನಂ: ಡಿಆರ್‌/ಡಿವಿಜಿ/ಎಲ್‌ಕ್ಕೂಡಿ/ಸಿಆರ್‌-13/2012-13, ದಿನಾಂಕ: 30ನೇ ಸೆಪ್ಟೆಂಬರ್‌, 2013 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 7263) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಸಿಓ/139/ಸಿಎಲ್‌ಎಂ/2010, ದಿನಾಂಕ: 17-02-2011ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಎಸ್‌.ಹೆಚ್‌. ಬೆಲ್ಲದ್‌, ಕೆ.ಸಿ.ಎಸ್‌. ಸಹಕಾರ 
ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ಆದ ನಾನು ಸಮಾಪನೆಗೊಂಡಿರುವ ಗುಡ್ಡದ ತಿಮ್ಮನಕಟ್ಟೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ, 
ನಿ, ಗುಡ್ಡದ ತಿಮ್ಮನಕಟ್ಟೆ, ಹರಿಹರ ತಾಲ್ಲೂಕು, ದಾವಣಗೆರೆ ಜಿಲ್ಲೆ ಇದರ ಉಲ್ಲೇಖ (1ರ ಸಮಾಪನಾ ಆದೇಶವನ್ನು ರದ್ದುಗೊಳಿಸಿ ಈ ಸಂಘವನ್ನು 
ಮುಂದುವರಿಸಿಕೊಂಡು ಹೋಗಲು ಅವಕಾಶ ನೀಡುತ್ತಾ ಈ ಮೂಲಕ ಸಂಘವನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಡಿಸಿ ಪುನಶ್ಚೇತನಕ್ಕಾಗಿ 
ಆದೇಶಿಸಿರುತ್ತೇನೆ. 
ಷರತ್ತುಗಳು 
1, ಪುನಃಶ್ಚೇತನಗೊಂಡ 6 ತಿಂಗಳ ಒಳಗಾಗಿ ಬಾಕಿ ಇರುವ ಎಲ್ಲಾ ವರ್ಷಗಳ ಲೆಕ್ಕಪರಿಶೋಧನೆ ಮಾಡಿಸಿ ಸದರಿ ವರದಿಯನ್ನು ಈ ಕಚೇರಿಗೆ 
ಸಲ್ಲಿಸುವುದು. 
2. ಕ್ರಿಯಾಯೋಜನೆ ಹಾಕಿಕೊಂಡು ಅದರ ರೀತ್ಯಾ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರಗತಿ ಸಾಧಿಸುವುದು. 
3. ಡಿ.ಡಿ.ಸಿ.ಸಿ. ಬ್ಯಾಂಕ್‌ನೊಂದಿಗೆ ವ್ಯವಹಾರ ಮಾಡತಕ್ಕದ್ದು. 


ಒಂದು ವೇಳೆ ಷರತ್ತಿಗನುಗುಣವಾಗಿ 6 ತಿಂಗಳ ನಂತರ ಯಾವುದೇ ಪ್ರಗತಿ ಸಾಧಿಸದಿದ್ದಲ್ಲಿ, ಸಂಘವನ್ನು ನೇರವಾಗಿ 
ಸಮಾಪನೆಗೊಳಿಸಲಾಗುವುದು. 


೪೦೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 





ಸಂಘದ ಮಹಾಸಭೆಯನ್ನು ಹಾಗೂ ನೂತನ ಆಡಳಿತ ಮಂಡಳಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ಪ್ರಕಾರ 
ಜರುಗಿಸಲು ಸಂಘದ ಸಮಾಪನಾಧಿಕಾರಿಗೆ ಸೂಚಿಸಿದೆ. ಹಾಗೂ ಈ ಬಗ್ಗೆ ಈ ಕಛೇರಿಗೆ ವರದಿ ಮಾಡಲು ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮೊಹರಿನೊಂದಿಗೆ ದಿನಾಂಕ: 30-09-2013ರಂದು ಹೊರಡಿಸಿದೆ. 
ಎಸ್‌. ಹೆಚ್‌. ಬೆಲ್ಲದ್‌, 
P.R. 2331 ಸಹಕಾರ ಸಂಘಗಳ ಉಪನಿಬಂಧಕರು, 


5010 ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ 
ಜಿಲ್ಲಾ ಕಛೇರಿಗಳ ಸಂಕೀರ್ಣ, ಎರಡನೇ ಮಹಡಿ, ಕೊಠಡಿ ಸಂ:5-53, ಕೈಗಾರಿಕಾ ಪ್ರದೇಶ, ಪಿ.ಬಿ. ರಸ್ತೆ ದಾವಣಗೆರೆ ಇವರ ಕಾರ್ಯಾಲಯ 


ವಿಷಯ : ಸಮಾಪನೆಗೊಂಡಿರುವ ಸಿಟಿ ಪತ್ತಿನ ಸಹಕಾರ ಸಂಘ, ನಿ, ಹರಿಹರ, ದಾವಣಗೆರೆ ಜಿಲ್ಲೆ, ಇದನ್ನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 723) ರನ್ವಯ ಪುನಶ್ಚೇತನಗೊಳಿಸುವ ಬಗ್ಗೆ 
ಉಲ್ಲೇಖ : 1) ಈ ಕಛೇರಿ ಆದೇಶ ಸಮ ಸಂಖ್ಯೆ ಡಿಆರ್‌/ಡಿವಿಜಿ/ಎಲ್‌ಕ್ಕೂಡಿ/ಸಿಆರ್‌-10/2008-09, ದಿನಾಂಕ: 23-05-2012 
2) ಸಂಘದ ಸದಸ್ಯರ ಮನವಿ ಪತ್ರ ದಿನಾಂಕ: 23-09-2013 
3) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಿಹರ ಇವರ ಪತ್ರ ದಿನಾಂಕ: 25-09-2013 


4) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪ ವಿಭಾಗ, ದಾವಣಗೆರೆ 
ಇವರ ಪತ್ರ ಸಂಖ್ಯೆ : ಸನಿ31/ಸಮಾಪನೆ/ಸಿಆರ್‌- /2013-14, ದಿನಾಂಕ: 30-09-2013 

ಪ್ರಸ್ತಾವನೆ : 

ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ವಿಷಯ ಸೂಚಿತ ಸಂಘವು ಕಳೆದ ಹಲವಾರು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಕಾರಣ 
ಉಲ್ಲೇಖ (1)ರ ಈ ಕಚೇರಿ ಆದೇಶದ ರೀತ್ಯಾ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಿಹರ, ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ 
ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು ಸಮಾಪನಾಕಾರ್ಯವನ್ನು ಪೂರ್ಣಗೊಳಿಸುವ ಪೂರ್ವದಲ್ಲಿ, ಸಂಘದ ಸದಸ್ಯರು ದಿನಾಂಕ: 23-09-2013ರಂದು 
ಸಭೆ ಸೇರಿ ಸಂಘವನ್ನು ಪುನಃಶ್ಚೇತನಗೊಳಿಸಿಕೊಂಡು ಕಾರ್ಯನಿರ್ವಹಿಸಲು ತೀರ್ಮಾನಿಸಿ ಕೋರಿರುತ್ತಾರೆ. ಇದೇ ಅಂಶವನ್ನು ಉಲ್ಲೇಖ 03ರ ಪತ್ರದಲ್ಲಿ 
ಹಕಾರ ಅಭಿವೃದ್ಧಿ ಅಧಿಕಾರಿ, ಹರಿಹರ ಮತ್ತು ಉಲ್ಲೇಖ (4)ರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು, ಉಲ್ಲೇಖಿತ 
ದಲ್ಲಿ ಸಂಘವನ್ನು ಪುನಶ್ಚೇತನಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಸಂಘದ ಸದಸ್ಕರು ಕ್ರಿಯಾ ಯೋಜನೆ ಹಾಕಿಕೊಂಡು, ಕ್ರಿಯಾ ಯೋಜನೆ ಪ್ರಕಾರ 
ಪ್ರತಿ ಆರು ತಿಂಗಳಿಗೊಮ್ಮೆ ಗುರಿ ಸಾಧನೆಯ ಪ್ರಗತಿ ತಃಖ್ತೆಯನ್ನು ಈ ಕಚೇರಿಗೂ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ 
ಇವರ ಕಚೇರಿಗೂ ಸಲ್ಲಿಸುವಂತೆ ಸೂಚಿಸುತ್ತಾ ಈ ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸಂಘವನ್ನು ಪುನಃಶ್ಚೇತನಗೊಳಿಸಲು ಈ ಕೆಳಕಂಡಂತೆ ಆದೇಶ 


ಹೊರಡಿಸಿದೆ. 


Ua ೭೬ 
(GL 


1 


ಆದೇಶ 
ನಂ: ಡಿಆರ್‌/ಡಿಎಿಜಿ/ಎಲ್‌ಕ್ಯೂಡಿ/ಸಿಆರ್‌-10/2008-09, ದಿನಾಂಕ: 30ನೇ ಸೆಪ್ಟೆಂಬರ್‌, 2013 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 723) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಸಿಓ/139/ಸಿಎಲ್‌ಎಂ/2010, ದಿನಾಂಕ: 17-02-2011ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಎಸ್‌.ಹೆಚ್‌. ಬೆಲ್ಲದ್‌, ಕೆ.ಸಿ.ಎಸ್‌. ಸಹಕಾರ 
ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ಆದ ನಾನು ಸಮಾಪನೆಗೊಂಡಿರುವ ಸಿಟಿ ಪತ್ತಿನ ಸಹಕಾರ ಸಂಘ, ನಿ. ಹರಿಹರ, ದಾವಣಗೆರೆ ಜಿಲ್ಲೆ. 
ಇದರ ಉಲ್ಲೇಖ (1ರ ಸಮಾಪನಾ ಆದೇಶವನ್ನು ರದ್ದುಗೊಳಿಸಿ ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಅವಕಾಶ ನೀಡುತ್ತಾ ಈ ಮೂಲಕ 
ಸಂಘವನ್ನು ಈ ಕೆಳಕ೦ಡ ಷರತ್ತುಗಳಿಗೊಳಪಡಿಸಿ ಪುನಶ್ಚೇತನಕ್ಕಾಗಿ ಆದೇಶಿಸಿರುತ್ತೇನೆ. 
ಷರತ್ತುಗಳು 
I ಪುನಃಶ್ಚೇತನಗೊಂಡ 6 ತಿಂಗಳ ಒಳಗಾಗಿ ಬಾಕಿ ಇರುವ ಎಲ್ಲಾ ವರ್ಷಗಳ ಲೆಕ್ಕಪರಿಶೋಧನೆ ಮಾಡಿಸಿ ಸದರಿ ವರದಿಯನ್ನು ಈ ಕಚೇರಿಗೆ 
ಸಲ್ಲಿಸುವುದು. 
2. ಕ್ರಿಯಾಯೋಜನೆ ಹಾಕಿಕೊಂಡು ಅದರ ರೀತ್ಯಾ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರಗತಿ ಸಾಧಿಸುವುದು. 
3. ಡಿ.ಡಿ.ಸಿ.ಸಿ. ಬ್ಯಾಂಕ್‌ನೊಂದಿಗೆ ವ್ಯವಹಾರ ಮಾಡತಕ್ಕದ್ದು. 


ಒಂದು ವೇಳೆ ಷರತ್ತಿಗನುಗುಣವಾಗಿ 6 ತಿಂಗಳ ನಂತರ ಯಾವುದೇ ಪ್ರಗತಿ ಸಾಧಿಸದಿದ್ದಲ್ಲಿ, ಸಂಘವನ್ನು ನೇರವಾಗಿ 
ಸಮಾಪನೆಗೊಳಿಸಲಾಗುವುದು. 
ಸಂಘದ ಮಹಾಸಭೆಯನ್ನು ಹಾಗೂ ನೂತನ ಆಡಳಿತ ಮಂಡಳಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ಪ್ರಕಾರ 
ಜರುಗಿಸಲು ಸಂಘದ ಸಮಾಪನಾಧಿಕಾರಿಗೆ ಸೂಚಿಸಿದೆ. ಹಾಗೂ ಈ ಬಗ್ಗೆ ಈ ಕಛೇರಿಗೆ ವರದಿ ಮಾಡಲು ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮೊಹರಿನೊಂದಿಗೆ ದಿನಾಂಕ: 30-09-2013ರಂದು ಹೊರಡಿಸಿದೆ. 
ಎಸ್‌. ಹೆಚ್‌. ಬೆಲ್ಲದ್‌, 


P.R. 2332 ಸಹಕಾರ ಸಂಘಗಳ ಉಪನಿಬಂಧಕರು, 
PE ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ೪೦೪೯ 





ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ, ಬೆ೦ಗಳೂರು ನಗರ ಜಿಲ್ಲೆ ಇವರ ಕಛೇರಿ 
ನಂ.146, 8ನೇ ಕ್ರಾಸ್‌, 3ನೇ ಮುಖ್ಯರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆ೦ಗಳೂರು -560 003 
ಕ್ರ.ಸಂ.ಡಿಆರ್‌ಬಿ-ಎನ್‌/ ಎಸ್‌1/ ಆರ್‌ಟಿಐ/136 /2013-14 ದಿನಾಂಕ: 10 /09/2013 
ಪ್ರಕಟಣೆ 
ವಿಷಯ: ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ (1)(ಬಿ) ಪ್ರಕಾರ ಇಲಾಖಾ ಕೈಪಿಡಿ ಪ್ರಕಟಣೆ ( ಕೇಂದ್ರ ಕಾಯ್ದೆ ನಂ.22/2005 


ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ 2(ಹೆಚ್‌)(ಸಿ)ರಲ್ಲಿ ವ್ಯಾಖ್ಯಾನಿಸಿರುವಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾದ ಸಹಕಾರ 
ಸಂಘಗಳ ಉಪನಿಬಂಧಕರು, ಉತ್ತರ ವಲಯ , ಬೆ೦ಗಳೂರು ನಗರ ಜಿಲ್ಲೆ ,ಬೆಂಗಳೂರು ರವರ ಕಛೇರಿಯಿಂದ ಸಾರ್ವಜನಿಕ ಸಾಮಾನ್ಯ ಮಾಹಿತಿಗಾಗಿ 
ಸದರಿ ಕಾಯ್ದೆಯ ಕಲಂ 4(1)(ಬಿ)ರಡಿಯಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ, ಬೆಂಗಳುರು ನಗರ ಜಿಲ್ಲೆ, ಬೆ೦ಗಳೂರು ಇವರ 
ಕಛೇರಿಯ ಕೈಪಿಡಿಯನ್ನು ಈ ಮೂಲಕ ಪ್ರಕಟಿಸಲಾಗಿದೆ. 


ಡಿ.ಪಾಂಡುರಂಗ ಗರಗ್‌ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ, ಬೆ೦ಗಳೂರು ನಗರ ಜಿಲ್ಲೆ, 


ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ ರವರ ಕಛೇರಿ ನಂ.146, 8ನೇ ಕ್ರಾಸ್‌, 3ನೇ ಮುಖ್ಯರಸ್ತೆ, 
ಮಾರ್ಗೋಸಾ ರಸ್ತೆ. ಮಲ್ಲೇಶ್ವರಂ, ಬೆಂಗಳೂರು -560 003 


ಸಂ.ಡಿಆರ್‌ಬಿ-ಎನ್‌/ಎಸ್‌1/ಆರ್‌ಟಿಐ/136/2013-14, ದಿನಾಂಕ: 10/09/2013 
ಮಾಹಿತಿ ಹಕ್ಕು ಅಧಿನಿಯಮ 2005ರ 
( ಕೇಂದ್ರೀಯ ಕಾಯ್ದೆ) 


ಕ್ರ 


ಕಲಂ 4(1)(ಬಿ)ನ ಅಡಿಯಲ್ಲಿ ಪ್ರಕಟಿಸಿರುವ ಕೈಪಿಡಿ 
ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ,, ಬೆ೦ಗಳೂರು ನಗರ ಜಿಲ್ಲೆ ರವರಕಛೇರಿ ನಂ.146, 8ನೇ ಕ್ರಾಸ್‌, 3ನೇ ಮುಖ್ಯರಸ್ತೆ, ಮಾರ್ಗೋಸಾ ರಸ್ತೆ, 
ಮಲ್ಲೇಶ್ವರಂ, ಬೆಂಗಳೂರು -560 003 
ಸಂ.ಡಿಆರ್‌ಬಿ-ಎನ್‌/ ಎಸ್‌1/ಆರ್‌ಟಿಐ/136/2013-14 ದಿನಾಂಕ: 10/09/2013 
ಅಧಿಸೂಚನೆ 
4(1)(1)ಅ ಸಹಕಾರ ಇಲಾಖೆಯ ಜಿಲ್ಲಾ ಕಛೇರಿಯ ರಚನೆ ಕಾರ್ಯಗಳು, ಕರ್ತವ್ಯಗಳು 


01. ಸಹಕಾರ ಇಲಾಖೆಯು ಕರ್ನಾಟಕ ಸರ್ಕಾರದ ಪ್ರಮುಖ ಇಲಾಖೆಗಳಲ್ಲಿ ಒಂದಾಗಿದೆ. ಸಹಕಾರ ಇಲಾಖೆಯು ಸರ್ವವ್ಯಾಪಿಯಾಗಿದ್ದು, 
ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಅದ್ವಿತೀಯ ಕಾಣಿಕೆ ಸಲ್ಲಿಸುತ್ತಿದೆ. ಸಹಕಾರ ಇಲಾಖೆಯು ಬೆ೦ಗಳೂರು ನಗರ ಜಿಲ್ಲೆ, ಉತ್ತರ ವಲಯದ ವ್ಯಾಪ್ತಿಯಲ್ಲಿ 
ಸಹಕಾರ ಚಳುವಳಿಯ ಬೀಜಬಿತ್ತಿ , ಸಹಕಾರ ಸಂಘಗಳ ಸ್ಥಾಪನೆ, ಅವುಗಳ ಬೆಳವಣಿಗೆ, ಪ್ರಗತಿ, ಅಭಿವೃದ್ಧಿಗೆ ಅಗತ್ಯವಿರುವ ಸಲಹೆ ಸೂಚನೆಗಳನ್ನು 
ನೀಡುತ್ತದೆ. ಸಣ್ಣ, ಅತಿ ಸಣ್ಣ ರೈತರು » ಕುಶಲಕರ್ಮಿಗಳು ,ಕೃಷಿ ಕಾರ್ಮಿಕರು, ನೇಕಾರರು , ಮೀನುಗಾರರು , ಪರಿಶಿಷ್ಟ ಜಾತಿ: ಪಂಗಡ ಹಿಂದುಳಿದ ವರ್ಗ, 
ಮಹಿಳೆಯರು, ಕೂಲಿ ಕಾರ್ಮಿಕರು, ನಾಗರೀಕರು, ಇವರುಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ಸಂಘಗಳ ಮೂಲಕ ಅವಿರತವಾಗಿ ಶ್ರಮಿಸುತ್ತಿದೆ. 
ಕಛೇರಿಯಿಂದ ಕೇವಲ ನಿಯಂತ್ರಣ ಕಾರ್ಯಗಳನ್ನಷ್ಟೇ ನಿರ್ವಹಿಸದೇ, ಸಲಹೆ ಸೂಚನೆ, ಅಭಿಪ್ರಾಯಗಳನ್ನು ನೀಡಿ, ಜಿಲ್ಲೆಯ ಜನರ ಆರ್ಥಿಕ ಹಾಗೂ 
ಸಾಮಾಜಿಕ ಅಭಿವೃದ್ಧಿಯನ್ನು ತನ್ನ ಗುರಿಯನ್ನಾಗಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯತೆಯನ್ನು ಸಾಧಿಸಿದೆ. 


ಬೆಂಗಳೂರು ನಗರ ಜಿಲ್ಲೆ ಉತ್ತರ ವಲಯದ ವ್ಯಾಪ್ತಿಯಲ್ಲಿರುವ ವಿವಿಧ ರೀತಿಯ ಸಹಕಾರ ಸಂಘಗಳಿಗೆ ಆರ್ಥಿಕ ಸಹಾಯವನ್ನು ನೀಡುವುದರ 
ಜೊತೆಗೆ ತಾಂತ್ರಿಕ ಮಾರ್ಗದರ್ಶನವನ್ನು ಸಹ ನೀಡುತ್ತಿದೆ. ಈ ಬೆಂಗಳೂರು ನಗರ ಜಿಲ್ಲೆಯ ಉತ್ತರ ವಲಯ ದ ವ್ಯಾಪ್ತಿಯಲ್ಲಿರುವ ಸಹಕಾರ ಸಂಘಗಳ 
ಕಾರ್ಯಚಟುವಟಿಕೆಗಳ ಮೇಲ್ವಿಚಾರಣೆ, ಆಡಳಿತಾತ್ಮಕ ನಿರ್ವಹಣೆ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ. ಸಮಷ್ಟಿದೃಷ್ಟಿಯಿ೦ಂದ ಈ ಕಛೇರಿಯ ಕೆಲಸ 
ಕಾರ್ಯಗಳೆಂದರೆ: 


1 ಸಹಕಾರ ಸಂಘಗಳ ನೋಂದಣಿ 

2. ಸಹಕಾರ ಸಂಘಗಳ ನಿಯಂತ್ರಣ ಮತ್ತು ಮೇಲ್ವಿಚಾಣೆ 
3. ಸಲಹೆ ಮತ್ತು ಮಾರ್ಗದರ್ಶನ 

4. ಆಡಳಿತ ಮಂಡಳಿಗಳ ಚುನಾವಣಾ ಕಾರ್ಯಗಳು 

5 

6 


ಕ್ರ 


ವ್ಯಾಜ್ಯ:ದಾವೆಗಳ ಇತ್ಯರ್ಥಪಡಿಸುವಿಕೆ 
ಸಹಕಾರ ಸಂಘಗಳ ಏಳ್ಗೆಗೆ ಸರ್ಕಾರದ ವತಿಯಿಂದ ಕೊಡಮಾಡುವ ಆರ್ಥಿಕ ನೆರವು - ಇತ್ಯಾದಿ 


ಜಿಲ್ಲೆಯಲ್ಲಿನ ಸಹಕಾರ ಸಂಘಗಳು ಸಮರ್ಥ ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ ಈ ತನ್ಮೂಲಕ ಸಹಕಾರ ಸದಸ್ಯರುಗಳ ಅಭಿವೃದ್ಧಿಗೆ 
ಉತ್ತಮ ಪರಿಸರವನ್ನು ನಿರ್ಮಿಸುವ ಆಶಯ ಈ ಕಛೇರಿಯದ್ದಾಗಿರುತ್ತದೆ. ಸಹಕಾರ ತತ್ವಗಳ ಆಧಾರದ ಮೇಲೆ ಸಹಕಾರ ಸಂಘಗಳನ್ನು ಸಂಘಟಿಸಿ 
ಸಹಕಾರ ಚಳುಚಳಿಗೆ ಭದ್ರಬುನಾದಿಯನ್ನು ನಿರ್ಮಿಸಿ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ಶ್ರಮಿಸುತ್ತಿದೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಇ/302/ಎಸಸೇ/2010 ದಿನಾಂಕ: 30-03-2011 ರನ್ವಯ ದಿನಾಂಕ: 01-04-2011 ರಿಂದ ಸಹಕಾರ 
ಸಂಘಗಳ ಉಪನಿಬಂಧಕರು, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ ಎಂದು ಮರು ಪದನಾಮೀಕರಿಸಿದೆ. 


೪೦೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 





02. ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ ಕಛೇರಿಯಲ್ಲಿ ಅನುಷ್ಠಾನ:ಜಾರಿಗೊಳಿಸುವ ಶಾಸನಗಳು 


್‌ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960. 
. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997, ಹಾಗೂ ಕರ್ನಾಟಕ ಸೌಹಾರ್ದ ನಿಯಮಗಳು 

ಕರ್ನಾಟಕ ಲೇವಾದೇವಿಗಾರರ ಕಾಯ್ದೆ 1961 ಹಾಗೂ ಕರ್ನಾಟಕ ಲೇವಾದೇವಿಗಾರರ ನಿಯಮಗಳು 1965. 
. ಗಿರವಿದಾರರ ಕಾಯ್ದೆ 1961, ಗಿರವಿದಾರರ ನಿಯಮಗಳು 1966. 

ಚೀಟಿನಿಧಿ ಕಾಯ್ದೆ 1982 ಹಾಗೂ ಚೀಟಿ ನಿಧಿ ನಿಯಮಾವಳಿಗಳು 1983 

. ಕರ್ನಾಟಕ ದುಬಾರಿ ಬಡ್ಡಿ ನಿಷೇದ ಕಾಯ್ದೆ 2004 


೦ ಅಆ ಜಟ ಟಟ 


03. ಸಹಕಾರ ಇಲಾಖೆಯು ತನ್ನ ಗುರಿ ಸಾಧನೆಗೆ ನಿರ್ವಹಿಸುತ್ತಿರುವ ಪ್ರಮುಖ ಕರ್ತವ್ಯಗಳು 


1, 


10. 


11, 


12. 


13. 


14. 


ಸಹಕಾರ ತತ್ವಗಳ ಪರಿವಿಡಿಯಲ್ಲಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ರೀತ್ಯಾ ವಿವಿಧ ಸ್ವರೂಪದ ಸಹಕಾರ ಸಂಘಗಳ 
ಸಂಘಟನೆ ಮತ್ತು ನೋಂದಣಿ ಮಾಡುವುದು 


ಸಹಕಾರ ಕಾಯ್ದೆ ನಿಯಮಗಳ ರೀತ್ಯಾ ವಿವಿಧ ಆಡಳಿತಾತ್ಮಕ ಶಾಸನಾತ್ಮಕ ಅರೆ ನ್ಯಾಯಿಕ ಕಾರ್ಯಗಳ ನಿರ್ವಹಣೆ. 


ವಿವಿಧ ರೀತಿಯ ಸಹಕಾರ ಸಂಘಗಳಿಗೆ ವಾರ್ಷಿಕ ಯೋಜನೆಗಳಡಿಯಲಿ ಪಾಲು ಬಂಡವಾಳ, ಸಾಲ ಸಹಾಯಧನ, ಅನುದಾನ ರೂಪದಲ್ಲಿ, 
ಸರ್ಕಾರದ ಪರವಾಗಿ ಧನಸಹಾಯ ನೀಡುವಿಕೆಗೆ ಕ್ರಮ 

ದೀನ, ದಲಿತರು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ:ಪಂಗಡದ ಜನರು ಸಹಕಾರ ಚಳುವಳಿಯ ಮುಖ್ಯವಾಹಿನಿಗೆ ತರಲು ಅವಶ್ಯ ಕ್ರಮ 
ಕೈಗೊಳ್ಳುವುದು 

ಸಹಕಾರ ಸಂಘಗಳ ಕಾಯ್ದೆಯಲ್ಲಿರುವ ಅವಕಾಶಗಳ ರೀತ್ಯಾ ಸಹಕಾರ ಸಂಘಗಳ ಪರಿವೀಕ್ಷಣೆ, ಮೇಲ್ವಿಚಾರಣೆ ತಪ್ಪು ಎಸಗುವ ಸಹಕಾರ 
ಸಂಘಗಳ ವಿರುದ್ಧ ಕ್ರಮ ಜರುಗಿಸುವುದು. 

ಸಹಕಾರ ಸಂಘಗಳ ಕಾಯ್ದೆಯ ಅವಕಾಶಗಳ ರೀತ್ಯಾ ವಿನಿಮಯದ (ರೆಗ್ಯುಲೇಷನ್‌) ಕಾರ್ಯಗಳ ನಿರ್ವಹಣೆ 

ಸಹಕಾರ ಸಂಘಗಳ ಸಿಬ್ಬಂದಿ, ಸದಸ್ಯರ ನಡುವಿನ ವ್ಯಾಜ್ಯ, ಆಡಳಿತ ಮಂಡಳಿಯ ವಿರುದ್ಧ ದಾವೆಗಳನ್ನು ನ್ಯಾಯಿಕ ಕಲಾಪಗಳ ಮೂಲಕ 
ಇತ್ಯರ್ಥಪಡಿಸುವುದು. 

ಸಹಕಾರ ಕಾಯ್ದೆಯಡಿ ನೀಡಲ್ಪಟ್ಟ ತೀರ್ಪು, ಐತೀರ್ಪು, ಆದೇಶ, ನಿರ್ದೇಶನಗಳನ್ನು ಅನುಷ್ಟಾನಗೊಳಿಸುವುದು 

ತೃಪ್ತಿಕರವಾಗಿ ಕಾರ್ಯನಿರ್ವಹಣೆ, ಸಹಕಾರಿ ಧ್ಯೇಯೋದ್ದೇಶಗಳನ್ನು ಜಾರಿಗೊಳಿಸುವಲ್ಲಿ ವಿಫಲವಾದ ಸಹಕಾರ ಸಂಘಗಳನ್ನು 
ಸಮಾಪನೆಗೊಳಿಸುವುದು. 

ಸಹಕಾರ ಕಾಯ್ದೆ, ನಿಯಮಗಳ ಉಲ್ಲಂಘನೆಯಾದ ಸಂದರ್ಭದಲ್ಲಿ ಇಲಾಖಾಧಿಕಾರಿಗಳನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಿಸುವುದು 
ಹಾಗೂ ಆಡಳಿತ ಮಂಡಳಿಯ ಸ್ಥಾನದಲ್ಲಿ ಉನ್ನತಾಧಿಕಾರಿಗಳ ಆದೇಶದ ರೀತ್ಯಾ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದು. 

ಸಹಕಾರ ಸಂಘಗಳಿಗೆ ಹಾಗೂ ಸಹಕಾರಿ ಸದಸ್ಯರುಗಳಿಗೆ ಇಲಾಖಾಧಿಕಾರಿಗಳು ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿಯಂತೆ, 
( ಫ್ರೆಂಡ್‌, ಫಿಲಾಸಫರ್‌ಅಂಡ್‌ ಗೈಡ್‌) ಸಲಹೆ, ಸೂಚನೆಗಳನ್ನು ನೀಡುವುದು. 

ಸಹಕಾರ ರಂಗದ ಅಭಿವೃದ್ಧಿಗೆ ಸರ್ಕಾರವು ಮಾಡಿರುವ ನೀತಿ, ಯೋಜನೆ ಇತ್ಯಾದಿಗಳಿಗೆ ಸಹಾಯ ಸಹಕಾರ ನೀಡಿ, ಕಾರ್ಯಗತಗೊಳಿಸುವಲ್ಲಿ 
ಕ್ರಮ. 

ಬೆಂಗಳೂರು ನಗರ ಜಿಲ್ಲೆಯ ಉತ್ತರ ವಲಯದ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಸಂಗಿಕವಾಗಿ ಅಗತ್ಯವಿರುವ, ಅವಶ್ಯವಿರುವ ಇತರೆ ಎಲ್ಲಾ 
ಕಾರ್ಯಗಳನ್ನು ಕರ್ತವ್ಯಗಳ ನಿರ್ವಹಿಸುವುದು. 

ಸರ್ಕಾರದ ಅತ್ಯಂತ ಮುಖ್ಯ ಯೋಜನೆಯಾದ ಯಶಸ್ವಿನಿ ರೈತರ ಆರೋಗ್ಯ ವಿಮಾ ರಕ್ಷಣಾ ಯೋಜನೆಯನ್ನು ಅನುಷ್ಠಾನಗೊಳಿಸಿ ರೈತ 
ಆರೋಗ್ಯವನ್ನು ಕಾಪಾಡುವುದು. 


04. ಬೆಂಗಳೂರು ನಗರ ಜಿಲ್ಲೆ ಉತ್ತರ ವಲಯದ ವ್ಯಾಪ್ತಿಯಲ್ಲಿ ಪ್ರಸಕ್ತ ಅವಧಿಯವರೆಗೆ ಒಟ್ಟು 815.ಸಹಕಾರ ಸಂಘಗಳಿವೆ ವಿವರ ಈ ಕೆಳಕಂಡಂತಿವೆ. 


೧ 


“ಎಲ್ಲರಿಗಾಗಿ ಒಬ್ಬರು ಒಬ್ಬರಿಗಾಗಿ ಎಲ್ಲರೂ “ ಎಂಬ ಮಹತ್ವಾಕಾಂಕ್ಷೆಯ ಧ್ಯೇಯೋದ್ದೇಶಗಳೊಂದಿಗೆ ಸಹಕಾರ ಚಳುವಳಿಯನ್ನು ಜಿಲ್ಲೆಯ 


ಜನತೆಯಲ್ಲಿ ಹಾಸು ಹೊಕ್ಕಾಗಿಸಲು ಕಛೇರಿಯು ಅವಿರತವಾಗಿ ಶ್ರಮಿಸುತ್ತಿದೆ. 




















ದಿ:31-3-2013ಕ್ಕೆ ಇದಂತೆ 
ಕಸಂ ವಿವಿಧ ಸಹಕಾರ ಸಂಘಗಳು ಣೆ 
ಸಹಕಾರ ಸಂಘಗಳ ಸಂಖ್ಯೆ 
01. ರಾಜ್ಯಮಟ್ಟದ ಸಹಕಾರ ಸಂಘಗಳು 02 
02. ಜಿಲ್ಲಾ ಸಹಕಾರ ಒಕ್ಕೂಟ 01 
03 ಪ್ರಾಥಮಿಕ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ 01 
04 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು 25 
05 ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. 01 

















ಭಾಗ ೩ 


೪೦೫೧ 













































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ 

ದಿ:31-3-2013ಕ್ಕೆ ಇದಂತೆ 

ಕ್ರಸಂ ವಿವಿಧ ಸಹಕಾರ ಸಂಘಗಳು BU RE ಸಂಖ್ಯೆ 
06 ಹಾಲು ಉತ್ಪಾದಕರ ಸಹಕಾರ ಸಂಘಗಳು 232 
07 | ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳು 156 
08 ಗೃಹ ನಿರ್ಮಾಣ ಸಹಕಾರ ಸಂಘಗಳು 163 
09 ಲೈವ್‌ ಸ್ಟಾಕ್‌ ಸಹಕಾರ ಸಂಘಗಳು 02 
10 ಪಟ್ಟಣ ಸಹಕಾರ ಬ್ಯಾಂಕುಗಳು 12 
1] ನೌಕರರ ಪತ್ತಿನ ಸಹಕಾರ ಸಂಘಗಳು 48 
12 ಕೂಲಿಕಾರರ ಸಹಕಾರ ಸಂಘಗಳು 01 
13 ಮಹಿಳೆಯರ ವಿವಿದೋದ್ದೇಶ ಸಹಕಾರ ಸಂಘಗಳು 33 
14 ವಿವಿದೋದ್ದೇಶ ಸಹಕಾರ ಸಂಘಗಳು 1] 
15 ಬಳಕೆದಾರರ ಸಹಕಾರ ಸಂಘಗಳು 61 
16 ದರ್ಜಿಗಳ ಸಹಕಾರ ಸಂಘಗಳು 02 
17 ಮಡಿವಾಳಗಾರರ ಸಹಕಾರ ಸಂಘಗಳು 02 
18 ಮುದ್ರಣಾಲಯದ ಸಹಕಾರ ಸಂಘಗಳು 02 
19 ನೀರು ಬಳಕೆದಾರರ ಸಹಕಾರ ಸಂಘಗಳು 09 
20 ಮೀನುಗಾರರ ಸಹಕಾರ ಸಂಘಗಳು 15 
21 ನೇಕಾರರ ಸಹಕಾರ ಸಂಘಗಳು 22 
22 ಸಗಟು ಮಾರಾಟ ಸಹಕಾರ ಸಂಘಗಳು 2 
23 ಕೈಗಾರಿಕಾ ಸಹಕಾರ ಸಂಘಗಳು 10 
24 ಇತರೆ ಸಹಕಾರ ಸಂಘಗಳು 02 
ಒಟ್ಟು 815 








ಒಟ್ಟು 815 ಸಹಕಾರ ಸಂಘಗಳು ಇದ್ದು, ಬೆಂಗಳೂರು ನಗರದ ಜನಜೀವನದಲ್ಲಿ ಸಹಕಾರ ಚಳವಳಿಯು ಹಾಸುಹೊಕ್ಕಾಗಿರುತ್ತದೆ. 


05. ಜಿಲ್ಲೆಯಲ್ಲಿ ಸಹಕಾರ ಇಲಾಖಾ ಕಚೇರಿಗಳ ಸಂರಚನೆ, ಆಡಳಿತದ ವಿವಿಧ ಹಂತಗಳು 


01. 


ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು 


02. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಉತ್ತರ ವಲಯ ವೃತ್ತ ಬೆಂಗಳೂರು 
ಈ ಮೇಲ್ಕಂಡ ಅದಿಕಾರಿಗಳಲ್ಲದೇ ಈ ಕೆಳಕಂಡ ವೃಂದದ ಸಿಬ್ಬಂದಿ ವರ್ಗವು ಸಹ ಕಾರ್ಯನಿರ್ವಹಿಸುತ್ತಿರುತ್ತಾರೆ. 
ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು 


05.01. 
1; 


2 990 ಇ ಧಾ ಆ ಹ ಜು ಉಟ 


= ಯ ಭ್‌ 
ು ಣ್‌ ಅ 


ಅಧೀಕ್ಷಕರು 
ಮಾರಾಟಾಧಿಕಾರಿ 


ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 
ಸಹಕಾರ ಸಂಘಗಳ ನಿರೀಕ್ಷಕರು 
ಪ್ರಥಮ ದರ್ಜೆ ಸಹಾಯಕರು 


ಶೀಘಲಿಪಿಗಾರರು, 


ಹಿರಿಯ ಬೆರಳಚ್ಚುಗಾರರು 
ದ್ವಿತೀಯ ದರ್ಜೆ ಸಹಾಯಕರು 


ಬೆರಳಚ್ಚುಗಾರರು 


ವಾಹನ ಚಾಲಕರು 


ಡಿ ದರ್ಜೆ ನೌಕರರು: ಜಾರಿಗಾರರು 


ಒಟ್ಟಾರೆ ಬೆಂಗಳೂರು ನಗರ ಜಿಲ್ಲೆ ಉತ್ತರ ವಲಯದ ವ್ಯಾಪ್ತಿಯ ಇಲಾಖಾ ಕಛೇರಿಗಳಲ್ಲಿ ತಹಲ್‌ವರೆವಿಗೂ ಮಂಜೂರಾಗಿರುವ ಹುದ್ದೆಗಳು 
ಹಾಗೂ ಕಾರ್ಯನಿರತ ಸಿಬ್ಬಂದಿ ಸಂಖ್ಯೆ , ಖಾಲಿ ಇರುವ ಹುದ್ದೆಗಳ ವಿವರಗಳು ಕೆಳಕಂಡಂತಿರುತ್ತವೆ. 


೪೦೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 































































































ಸನ ಹುದ್ದೆಯ ಹೆಸರು ಮಂಜೂರಾದ ಹುದ್ದೆ ಜತೆ ಖಾಲಿಹುದ್ದೆ 
ಸಂ. © ಈ ಹುದ್ದೆ ಈ 
ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಇವರ ಕಛೇರಿ 
01 ಸಹಕಾರ ಸಂಘಗಳ ಉಪನಿಬಂಧಕರು 01 01 — 
02 ಸಹಕಾರ ಅಭಿವೃದ್ಧಿ ಅಧಿಕಾರಿ 02 02 ದ 
03 ಅಧೀಕ್ಷಕರು 01 01 — 
04 ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 02 02 ದ 
05 ಸಹಕಾರ ಸಂಘಗಳ ನಿರೀಕ್ಷಕರು 03 01 02 
06 ಪ್ರಥಮ ದರ್ಜೆ ಸಹಾಯಕರು 03 02 01 
07 | ಶೀಘ್ರಲಿಪಿಗಾರರು 01 ಎ 01 
08 ಹಿರಿಯ ಬೆರಳಚ್ಚುಗಾರರು 01 01 — 
09 ದ್ವಿತಿಯ ದರ್ಜೆ ಸಹಾಯಕರು 01 01 — 
10 ವಾಹನ ಚಾಲಕರು 01 01 ದ 
11 ಡಿ. ದರ್ಜೆ ನೌಕರರು 02 ದ 02 
ಒಟ್ಟು 18 12 06 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉತ್ತರ ವಲಯ ವೃತ್ತ ರವರ ಕಛೇರಿ, ಬೆಂಗಳೂರು 

01 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 01 01 — 
02 ಮಾರಾಟಾಧಿಕಾರಿ 01 01 ದ 
03 ಅಧೀಕ್ಷಕರು 01 01 ದ 
04 ಸಹಕಾರ ಸಂಘಗಳ ನಿರೀಕ್ಷಕರು 04 02 02 
05 ದ್ವಿತಿಯ ದರ್ಜೆ ಸಹಾಯಕರು 03 03 ದ 
06 ಬೆರಳಚ್ಚುಗಾರರು 01 01 ದ 
07 ವಾಹನಚಾಲಕರು 01 ದ 01 
08 ಜಾರಿಗಾರರು 01 01 — 
09 ಡಿ ದರ್ಜೆ ನೌಕರರು 03 0 03 
ಒಟ್ಟು 16 10 06 




















ಈ ಮೇಲಿನಂತೆ ಸಹಕಾರ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆ ಉತ್ತರ ವಲಯದ ವ್ಯಾಪ್ತಿಯಲ್ಲಿ ಇಲಾಖಾ ಕಛೇರಿಗಳ ಸಂರಚನೆಯ ನಕ್ಷೆಯು 
ಸಮಷ್ಟಿಯಾಗಿ ಆಡಳಿತಾತ್ಮಕ ರಚನೆಯನ್ನು ಸ್ಪಷ್ಟಪಡಿಸುತ್ತದೆ. 
6. ಜಿಲ್ಲೆಯಲ್ಲಿ ಒಟ್ಟು 2 ಹಂತಗಳಲ್ಲಿ ಸಂಘಟಿತವಾಗಿದೆ. ಈ ಹಂತಗಳು ಯಾವುವೆಂದರೆ ಜಿಲ್ಲಾ ಮಟ್ಟ, ಉಪವಿಭಾಗೀಯ ಮಟ್ಟ, ಇಲಾಖೆಯ 
ಆಡಳಿತಾತ್ಮಕ ಕಾರ್ಯಗಳನ್ನು ಜಾರಿಗೆ ತರುವ ಮೂಲಕ ಆಡಳಿತಾತ್ಮಕ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 


6.01 ಸಹಕಾರ ಸಂಘಗಳ ಉಪನಿಬಂದಕರು ಉತ್ತರ ವಲಯ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಇವರು ಜಿಲ್ಲಾ ಮಟ್ಟದ 
ಅಧಿಕಾರಿಯಾಗಿದ್ದು, ಇವರು ಲೇವಾದೇವಿ, ಗಿರವಿ ಹಾಗೂ ಚೀಟಿನಿಧಿಗಳ ನಿಬಂಧಕರು, ಸಹ ಆಗಿರುತ್ತಾರೆ. ಇವರು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959, ಕರ್ನಾಟಕ ಲೇವಾದೇವಿಗಾರರ ಕಾಯ್ದೆ & ಗಿರವಿದಾರರ ಕಾಯ್ದೆ ೬ ಚೀಟಿನಿಧಿಗಳ ಕಾಯ್ದೆಗಳ ಶಾಸನಾತ್ಮಕ ಅಧಿಕಾರಗಳನ್ನು ಚಲಾಯಿಸುವ 
ಅಧಿಕಾರ ಹೊಂದಿರುತ್ತಾರೆ. ಸಹಕಾರ ಸಂಘಗಳಲ್ಲಿನ ಆಡಳಿತ ಮಂಡಳಿಗಳಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 


6.02. ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ ಬೆಂಗಳೂರು ನಗರ ಜಿಲ್ಲೆ ಇವರ ಅಧೀನದಲ್ಲಿ ಬೆಂಗಳೂರು ಉತ್ತರ ವಲಯ 
ವೃತ್ತಕ್ಕೆ ಉಪವಿಭಾಗಿಯ ಮಟ್ಟದ ಅಧಿಕಾರಿಗಳಾಗಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಇದ್ದು, ಇವರಿಗೆ ಸರ್ಕಾರದ ಆದೇಶದನ್ವಯ ಅಧಿಕಾರ 
ಪ್ರತ್ಯಾಯೋಜನೆಯಾಗಿರುತ್ತದೆ. ಇವರ ಅಧಿಕಾರ ವ್ಯಾಪ್ತಿಗೆ ಬರುವ ಸಹಕಾರ ಸಂಘಗಳ ಮೇಲೆ ಹಾಗೂ ಗಿರವಿ, ಹಣಕಾಸು ಚೀಟಿ ಸಂಸ್ಥೆಗಳ ಶಾಸನಾತ್ಮಕ 
ಹಾಗೂ ಆಡಳಿತಾತ್ಮಕ ನಿಯಂತ್ರಣ ಹೊಂದಿರುತ್ತಾರೆ. ಅದೇ ರೀತಿ ಸಹಕಾರ ಸಂಘಗಳ ಸಂಯೋಜನೆ, ಸಮಾಪನೆ, ಉಪನಿಯಮಗಳ ತಿದ್ದುಪಡಿ, 
ಪರಿವೀಕ್ಷಣೆ, ನಿರೀಕ್ಷಣೆಗಳ ಜೊತೆಗೆ ಅರೆ ನ್ಯಾಯಿಕ ಕಲಾಪ ಹಾಗೂ ಶಾಸನಗಳು ನೀಡಿರುವ ಆದೇಶದ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 


6.03 ರಾಜ್ಯ ಯೋಜನೆಗಳು, ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಜೊತೆಗೆ, ಜಿಲ್ಲಾ ಪಂಚಾಯಿತಿಯ ಯೋಜನೆಗಳನ್ನು 
ಜಾರಿಗೊಳಿಸುವ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಉತ್ತರ ವಲಯ, ಸಹಕಾರ ಸಂಘಗಳ ಉಪನಿಬಂಧಕರು ಜಿಲ್ಲಾ ಪಂಚಾಯತ್‌ 
ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉತ್ತರ ವಲಯ ವೃತ್ತ ರವರು ರಾಜ್ಯ ಸರ್ಕಾರದ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ೪೦೫೩ 





ಮತ್ತು ಜಿಲ್ಲಾ ಪಂಚಾಯತ್‌ ತಾಲ್ಲೂಕು ಪಂಚಾಯತ್‌ ಯೋಜನೆಗಳ ಅನುಷ್ಟಾನದ ಹೊಣೆಯನ್ನು ಹೊಂದಿರುತ್ತಾರೆ. ಅಲ್ಲದೇ ಇಲಾಖಾ ಮುಖ್ಯಸ್ಥರು 
ಹಾಗೂ ಪ್ರಾಂತೀಯ ಅಧಿಕಾರಿಗಳ ಅಧೀನದಲ್ಲಿ ಜಿಲ್ಲಾ, ಉಪವಿಭಾಗದ ಹಂತದಲ್ಲಿ ಕ್ಷೇತ್ರೀಯ ಸಿಬ್ಬಂದಿ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 


6.04 ಈ ಸಂರಚನೆಯು ಇಲಾಖೆಯ ಧ್ಯೇಯ-ಇಉದ್ದೇಶಗಳನ್ನು ಗುರಿಸಾಧಿಸಲು ಮಾರ್ಗೋಪಾಯವಾಗಿದೆ. ಇಲಾಖೆಯ ಜಿಲ್ಲಾಡಳಿತ 
ಯಂತ್ರವು ತಂಡದ ಸ್ವರೂಪದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸಮರ್ಪಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ, ಇಲಾಖೆಯ ಧ್ಯೇಯ- 
ಉದ್ದೇಶಗಳನ್ನು ಜಾರಿಗೊಳಿಸಲು ಕೆಲಸಗಳನ್ನು ವಿಂಗಡಣೆ ಮಾಡಿಕೊಂಡು ತಂಡದೋಪಾದಿಯಲ್ಲಿ ನಿರ್ವಹಿಸುತ್ತಿದೆ. 


ಕಛೇರಿಯ ಪ್ರತಿಯೊಬ್ಬ ಸದಸ್ಯರು(ನೌಕರರು-ಅಧಿಕಾರಿಗಳು) ತನ್ನ ನಿರ್ಧಿಷ್ಟ ಪಾತ್ರವನ್ನು ಅರಿತು ತಮ್ಮ ತಮ್ಮ ಕರ್ತವ್ಯಗಳು, ವಹಿಸಿರುವ 
ಜವಾಬ್ದಾರಿಗಳು, ಅಧಿಕಾರ ಪತ್ರಾಯೋಜನೆಯ ರೀತ್ಯಾ ಪರಸ್ಪರ ಪೂರಕವಾಗಿ ನಿರ್ವಹಿಸುವ ಮೂಲಕ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 


6.05. ಜಿಲ್ಲಾ ಮುಖ್ಯಸ್ಥರಾದ ಸಹಕಾರ ಸಂಘಗಳ ಉಪನಿಬಂಧಕರು ಇಲಾಖಾ ಮುಖ್ಯಸ್ಥರು ಹಾಗೂ ಮೇಲಧಿಕಾರಿಗಳ ಮಾರ್ಗದರ್ಶನ ಹಾಗೂ 
ನಿರ್ದೇಶನಗಳಿಗನುಗುಣವಾಗಿ ಇಲಾಖೆಯ ಸಿಬ್ಬಂದಿಯೊಂದಿಗೆ ಸಮನ್ವಯತೆಯನ್ನು ಸಾಧಿಸಿ ಸುಲಲಿತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುತ್ತದೆ. 


7. ಸಹಕಾರ ಸಂಘಗಳ ಉಪನಿಬಂಧಕರು ಹಾಗೂ ಅವರ ಕಛೇರಿಯ ಅಧಿಕಾರಿ, ನೌಕರರ ಅಧಿಕಾರಿ ಮತ್ತು ಕರ್ತವ್ಯಗಳು ಕ 


ಇಲಾಖೆಯ ಸಂರಚನೆಯ ನಕ್ಷೆಯಲ್ಲಿ ಅಧಿಕಾರದ ಶ್ರೇಣಿಕೃತ ವ್ಯವಸ್ಥೆಯನ್ನು ವೀಕ್ಷಿಸಬಹುದು. ಆ ಪ್ರಕಾರ ಸಹಕಾರ ಸಂಘಗಳ ಉಪನಿಬಂಧಕರ 
ಕಛೇರಿಯಲ್ಲಿ ಅಧಿಕಾರಿಗಳು ನೌಕರರ ಆಡಳಿತಾತ್ಮಕ ಸ್ಥಾನ ಮತ್ತು ಅಧಿಕಾರ ಮತ್ತು ಕರ್ತವ್ಯಗಳನ್ನು ಈ ಕೆಳಕ೦ಡಂತೆ ಇರುತ್ತದೆ. 


7.01 ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 


ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಜಿಲ್ಲಾ ಮಟ್ಟದ “ಎ” ವರ್ಗದ 
ಅಧಿಕಾರಿಗಳಾಗಿದ್ದು, ಇವರು ಇಲಾಖಾ ಮುಖ್ಯಸ್ಥರಾದ ಸಹಕಾರ ಸಂಘಗಳ ನಿಬಂಧಕರು, ಹಾಗೂ ಕೇಂದ್ರ ಕಛೇರಿಯ ಉನ್ನತ ಅಧಿಕಾರಿಗಳು ಮತ್ತು 
ಪ್ರಾಂತ ಮಟ್ಟದ ಅಧಿಕಾರಿಗಳಾದ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಮಾರ್ಗದರ್ಶನ ಹಾಗೂ 
ನಿರ್ದೇಶನಗಳಿಗನುಗುಣವಾಗಿ, ಸರ್ಕಾರದ ಸಹಕಾರ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು, ಈ ಮೇಲಿನ ಕಾಯ್ದೆಗಳಲ್ಲಿ ನಿರ್ಧಿಷ್ಟಪಡಿಸಿರುವ 
ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿರ್ವಹಣೆ ಮಾಡುತ್ತಾರೆ. 


7.02 ಸಹಕಾರ ಇಲಾಖೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿದ್ದು, ಜಿಲ್ಲಾ ಮಟ್ಟದ ಅಧಿಕಾರವನ್ನು ಹೊಂದಿರುತ್ತಾರೆ. ಇವರು ಆಡಳಿತಾತ್ಮಕ, 
ಶಾಸನಾತ್ಮಕ ಕಾರ್ಯಗಳನ್ನು ನಿರ್ವಹಿಸುವುದರ ಜೊತೆಗೆ ಅಭಿವೃದ್ಧಿಗೆ ಅಗತ್ಯವಿರುವ ಪೂರಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ. 


ಇವರು ಈ ಕೆಳಕಂಡ ಕಾಯ್ದೆಗಳಲ್ಲಿ ಹಂಚಿಕೆ ಮಾಡಿರುವ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 

1. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959, ಮತ್ತು ಸಹಕಾರ ಸಂಘಗಳ ನಿಯಮಗಳು 1960. 

2. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997, ಹಾಗೂ ಕರ್ನಾಟಕ ಸೌಹಾರ್ದ ಸಹಕಾರ ನಿಯಮಾವಳಿಗಳು 
3. ಕರ್ನಾಟಕ ಲೇವಾದೇವಿ ಕಾಯ್ದೆ 1961 ಮತ್ತು ಕರ್ನಾಟಕ ಲೇವಾದೇವಿ ನಿಯಮಾವಳಿಗಳು 1965. 

4. ಕರ್ನಾಟಕ ಗಿರವಿದಾರರ ಕಾಯ್ದೆ 1961 ಮತ್ತು ಕರ್ನಾಟಕ ಗಿರವಿ ನಿಯಮಗಳು 1966 

5. ಚೀಟಿ ನಿಧಿ ಕಾಯ್ದೆ 1982 ಮತ್ತು ಚೀಟಿ ನಿಧಿ ನಿಯಮಗಳು 1983 

6 


ಜಿಲ್ಲೆಯ ಎಲ್ಲಾ ನೌಕರರ ಸೇವಾ ವಿಷಯಗಳಾದ, ಬಡ್ತಿ, ರಜೆ, ನಿವೃತ್ತಿ ನಿಯಂತ್ರಣ, ನಿರ್ದೇಶನ ಹಾಗೂ ಶಿಸ್ತು ಕ್ರಮದ ಬಗ್ಗೆ 
ಪ್ರತ್ಯಾಯೋಜಿತವಾದ ಅಧಿಕಾರದಂತೆ ಕ್ರಮ. 


7. ಜಿಲ್ಲೆಯ ಸಹಕಾರ ಇಲಾಖೆಯ ಸಾಮಾನ್ಯ ಆಡಳಿತದ ಮೇಲ್ವಿಚಾರಣೆ 


8. ವಿವಿಧ ಯೋಜನೆಗಳ ಅನುಷ್ಟಾನ, ಇಲಾಖಾ ಮುಖ್ನಸ್ಥರು ನೀಡುವ ಅನುಧಾನಗಳನ್ನು ಸಮರ್ಪಕವಾಗಿ ಸದ್ದಳಕೆ ಬಗ್ಗೆ, ನೀಡಿದ ಭೌತಿಕ ಗುರಿಗೆ 
ಅನುಗುಣವಾಗಿ ಸಾಧನೆಗೆ ಕ್ರಮ . 


9. ಜಿಲ್ಲೆಯ ಅಂಕಿ ಅಂಶಗಳ ನಿರ್ವಹಣೆ, ಸರ್ಕಾರವು ಸಹಕಾರ ಸಂಘಗಳಿಗೆ ನೀಡುವ ಷೇರು, ಸಾಲ, ಸಹಾಯದನದ ಸದ್ಧಳಕೆ ಬಗ್ಗೆ ಮೇಲ್ವಿಚಾರಣೆ 
ಹಾಗೂ ರೀಡಿಮೆಬಲ್‌ ಷೇರು ಮತ್ತು ಸರ್ಕಾರಿ ಸಾಲದ ವಸೂಲಾತಿಯ ಮೇಲ್ವಿಚಾರಣೆ. 

10. ತಾಲ್ಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಒಳಪಟ್ಟರುವ ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಎಲ್ಲಾ ವಿಧದ ಸಹಕಾರ ಸಂಘಗಳ ಮೇಲ್ವಿಚಾರಣೆ, ವ್ಯಾಜ್ಯಗಳ 
ವಿಚಾರಣೆ ಹಾಗೂ ಇತ್ಯರ್ಥ. 


1. ತಾಲ್ಲೂಕು ಮಟ್ಟ ಹಾಗೂ ಬೆಂಗಳೂರು ಉತ್ತರ ವಲಯ ವ್ಯಾಪ್ತಿಗೆ ಒಳಪಟ್ಟಿರುವ ಅಧಿಕಾರ ಪ್ರತ್ಯಾಯೋಜಿತ ವಿವಿಧ ಸಹಕಾರ ಸಂಘಗಳಿಗೆ 
ಸಂಬಂಧಪಟ್ಟಂತೆ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ಸೌಹಾರ್ದ ಕಾಯ್ದೆಯಡಿ ಸಹಕಾರ ಸಂಘಗಳು ಹಾಗೂ ಸೌಹಾರ್ದ ಸಹಕಾರಿಗಳ 
ನೋಂದಣಿ ಕಾರ್ಯಗಳು, ಮತ್ತು ಸಂಬಂಧಪಟ್ಟ ಸಂಘಗಳ ಉಪನಿಯಮಗಳ ತಿದ್ದುಪಡಿ ನೋಂದಣಿ ಕಾರ್ಯ. 


12. ಯಶಸ್ಸಿನಿ ರೈತರ ಆರೊಗ್ಯ ರಕ್ಷಣಾ ವಿಮಾ ಯೋಜನೆಯ ಅನುಷ್ಟಾನ ಹಾಗೂ ಆ ಮೂಲಕ ರೈತ ಫಲಾನುಭವಿ ಸದಸ್ಯರುಗಳಿಗೆ 
ಪ್ರಾಯೋಜಕತ್ವದ ಬಗ್ಗೆ ಮೇಲ್ವಿಚಾರಣೆ . 


7.03 ಇವರ ಅಧಿಕಾರದ ಕಾರ್ಯವ್ಯಾಪ್ತಿಯಲ್ಲಿ ಆಡಳಿತಾತ್ಮಕ ಕಾರ್ಯನಿರ್ವಹಿಸುವ ಕಾರ್ಯರಚನೆಯ ವಿವರಗಳು 
ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಸಹಕಾರಿಗಳ ಉಪನಿಬಂಧಕರು, ಲೇವಾದೇವಿಗಾರರ 
ನಿಬಂಧಕರು , ಗಿರವಿದಾರರ ನಿಬಂಧಕರು, 
ಚೀಟಿ ನಿಧಿಗಳ ನಿಬಂಧಕರು. 
1 


೪೦೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 





ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ಲೇವಾದೇವಿಗಾರರ ಸಹಾಯಕ ನಿಬಂಧಕರು, ಗಿರವಿದಾರರ ಸಹಾಯಕ ನಿಬಂಧಕರು, 


ಸಹಕಾರಿಗಳ ಸಹಾಯಕ ನಿಬಂಧಕರು, ಉತ್ತರ ವಲಯ ವೃತ್ತ, ಬೆಂಗಳೂರು 


7.04 


ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು 
ಅಧೀಕಕರು 
[0 
ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 
ಸಹಕಾರ ಸಂಘಗಳ ನಿರೀಕ್ಷಕರು 
ವಿಷಯ ನಿರ್ವಾಹಕರು 
ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಇವರ ಕಛೇರಿಯಲ್ಲಿ ಈ ಕೆಳಕಂಡಂತೆ 


ಸಿಬ್ಬಂದಿ ವರ್ಗದವರುಗಳಿರುತ್ತಾರೆ. 


1, ಅಧೀಕ್ಷಕರು 

2 ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು 
3.ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 
4. ಸಹಕಾರ ಸ೦ಘಗಳ ನಿರೀಕ್ಷಕರು 
5. ಪ್ರಥಮ ದರ್ಜೆ ಸಹಾಯಕರು 
6. ದ್ವಿತೀಯ ದರ್ಜೆ ಸಹಾಯಕರು 

7. ಶೀಘಲಿಪಿಗಾರರು 

8. ಹಿರಿಯ ಬೆರಳಚ್ಚುಗಾರರು 

9. ವಾಹನ ಚಾಲಕರು ಹಾಗೂ ಡಿ ದರ್ಜೆ ನೌಕರರು 


7.04.01 ಈ ಸಿಬ್ಬಂದಿಗಳ ವಿವರ, ಕಾರ್ಯನಿರ್ವಹಣೆ , ವಿವರ 


7.05 
01. 


7.06 
(1) 


ಅನುಬಂಧ-1, ಅನುಬಂಧ-2(ಎ) ರಂತೆ ಇವೆ 
ಕೇತ್ರೀಯ ಮಟದಲ್ಲಿ 
wy (HN) 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉತ್ತರ ವಲಯ, ವೃತ್ತ ಬೆಂಗಳೂರು ಹಾಗೂ ಲೇವಾದೇವಿಗಾರರ ಸಹಾಯಕ ನಿಬಂಧಕರು 
ಗಿರವಿದಾರರ ಸಹಾಯಕ ನಿಬಂಧಕರು ,ಜೀಟಿ ನಿಧಿಗಳ ಸಹಾಯಕ ನಿಬಂಧಕರು ಮತ್ತು ಸಹಕಾರಿಗಳ ಸಹಾಯಕ ನಿಬಂಧಕರು, ಉತ್ತರ ವಲಯ 
ವೃತ್ತ, ಬೆಂಗಳೂರು 


ಈ ಕಛೇರಿಗಳಲ್ಲಿ ಆಡಳಿತಾತ್ಮಕ ಕಾರ್ಯರಚನೆ ಈ ಕೆಳಕಂಡಂತಿದೆ.(ಅನುಬಂಧ-2ಬಿ ) 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು ಉತ್ತರ ವಲಯ ವೃತ್ತ , ಬೆಂಗಳೂರು. 
Ik ಅಧೀಕ್ಷಕರು 
ಮಾರಾಟಾಧಿಕಾರಿ(ಸರ್ಕಾರಿ) 
. ಸಹಕಾರ ಸಂಘಗಳ ನಿರೀಕ್ಷಕರು 
- ದ್ವಿತೀಯ ದರ್ಜೆ ಸಹಾಯಕರು 
ಬೆರಳಚ್ಚುಗಾರರು 
6 ವಾಹನ ಚಾಲಕರು 
7. :ಜಾರಿಗಾರರು , “ಡಿ”ದರ್ಜೆ ನೌಕರರು 


"mn ಜಯ YW ಓಟ 


8. ಮೇಲ್ವಿಚಾರಣೆಯ ಅಂಶಗಳು ಮತ್ತು ಜವಾಬ್ದಾರಿಯು ಸೇರಿದಂತೆ ತೀರ್ಮಾನ ಕೈಗೊಳ್ಳುವ ನಡವಳಿಯಲ್ಲಿ ಅನುಸರಿಸುವ ವಿಧಾನ: 


8.011) ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ ಇವರು ಜಿಲ್ಲಾ ಮಟ್ಟದಲ್ಲಿ ಸರ್ಕಾರದ ಆದೇಶ 


ದು 


ಸಂ.ಸಿಓ/139/ಸಿಎಲ್‌ಎ೦/2010 ದಿನಾ೦ಕ: 17-02-2011ರ ಕಮ ಸಂಖ್ಯೆ: ರಲ್ಲಿ ದತ್ತವಾದ ಅಧಿಕಾರದನ್ವಯ 


|) ತಾಲ್ಲೂಕು ಮಟಕ್ತೆ ಕಡಿಮೆಯಲ್ಲದ ಉಪನಿಬಂಧಕರ ಕಾರ್ಯವ್ನಾಪಿಯಲ್ಲಿ ನೆಲೆಸಿರುವ ಎಲ್ಲಾ ಸಹಕಾರ ಸಂಘಗಳು ಕಲಂ 14, 14ಬಿ, 30, 72, 
ದ ಬಕ ಸ ಕ್ರ ಜು ಮಿ 


72ಎ, 73, 74, 75, 98ಪಿ (2 )& 118 ನಿಯಮ 18, 22(0)(ಎ), 240)(ಎ) & 33. 


(1) ತಾಲ್ಲೂಕು ಮಟ್ಟ ಮತ್ತು ಉಪನಿಬಂಧಕರ ಕಾರ್ಯವ್ಯಾಪ್ತಿಯಲ್ಲಿ ನೆಲೆಸಿರುವ ಎಲ್ಲಾ ಸಹಕಾರ ಸಂಘಗಳು( ಸಕ್ಕರೆ ಮತ್ತು ನೀರು ಬಳಕೆದಾರರ 


ಸಹಕಾರ ಸಂಘಗಳನ್ನು ಹೊರತುಪಡಿಸಿ) ಕಲಂ 6, 7, 8 10, 12, 14, 14ಬಿ, 16, 17 ,27, 28, 28ಎ (5), 29ಸಿ, 29ಎಫ್‌ (7) & (8), 
29ಜಿ (6), 31, 31ಎ, 58(ಇ), 64(4ಎ), (5)&(7), 64, 65, 65ಎ, 67, 68, 69, 70, 70, 71, 103, 104, 105ಎ, 110ಎ, 111, 113, 117, 
125, & 128ಬಿ, ನಿಯಮಗಳು 3, 6, 1461), 14ಬಿ, 148, 14%, 23, 26, 31, 50, 52, 53, & 56 ಎಲ್ಲಾ ಪಟ್ಟಣ ಸಹಕಾರ ಬ್ಯಾಂಕುಗಳು 
(ಅಮಾನತ್‌ ಸಹಕಾರ ಬ್ಯಾಂಕ್‌, ಬೆಂಗಳೂರು ಹೊರತುಪಡಿಸಿ) ಉಪನಿಬಂಧಕರ ಕಾರ್ಯವ್ಯಾಪ್ತಿಯಲ್ಲಿ ನೆಲೆಸಿರುವ ಕೇಂದ್ರ ಕಛೇರಿಯಿಂದ 
ನೋಂದಣಿಯಾದ ಪಟ್ಟಣ ಸಹಕಾರ ಬ್ಯಾಂಕುಗಳು ಕಲಂ 69 ,70, 70ಎ, 71, 103 ಮತ್ತು 117 ನಿಯಮಗಳು 31 ಮತ್ತು 56. ದತ್ತವಾದ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ೪೦೫೫ 





ಅಧಿಕಾರದನ್ವಯ ತೀರ್ಮಾನ ಕೈಗೊಳ್ಳುವುದು, ಕ್ಷೇತ್ರ ಸಿಬ್ಬಂದಿಗಳಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹಿರಿಯ ನಿರೀಕ್ಷಕರು, ಕಛೇರಿ ಅಧೀಕ್ಷಕರು, 
ಪ್ರಥಮ ದರ್ಜೆ ಸಹಾಯಕರು, ದ್ವಿತಿಯ ದರ್ಜೆಸಹಾಯಕರು, ಸಹಾಯಕರಾಗಿರುತ್ತಾರೆ. ಪತ್ರಗಳ ವಿಲೇವಾರಿಯು ವಿಷಯ ನಿರ್ವಾಹಕರಿಂದ 
ಪ್ರಾರಂಭವಾಗಿ, ಉಪ ನಿಬಂಧಕರ ತೀರ್ಮಾನಕ್ಕೆ ಸಲ್ಲಿಸಲ್ಪಡುತ್ತದೆ. ಕಡತಗಳ ನಿರ್ವಹಣೆ ಮಾಡುವ ಎಲ್ಲಾ ಸಿಬ್ಬಂದಿಗಳು ಅದರ ಚಾಲನೆಯಲ್ಲಿನ 
ಕ್ರಮಬದ್ಧತೆ ಮತ್ತು ಜವಾಬ್ದಾರಿಯಿಂದ ಹೊರಬರುವ ಫಲಿತಾಂಶವು ನಿರ್ವಹಿಸುವ ಕರ್ತವ್ಯಕ್ಕೆ ಅನುಗುಣವಾಗಿರುತ್ತದೆ. 


8.02 ಉಪವಿಭಾಗದ ಸಹಾಯಕ ನಿಬಂಧಕರು, ಉತ್ತರ ವಲಯವೃತ್ತ ಬೆಂಗಳೂರು ಇವರ ಕಛೇರಿಯಲ್ಲಿ ಇಲಾಖೆಯ ವ್ಯವಹಾರಕ್ಕೆ 
ಸಂಬಂಧಪಟ್ಟಂತೆ ಜವಾಬ್ದಾರರಾಗಿರುತ್ತಾರೆ. ಮತ್ತು ಇವರು ಅವರ ಕಛೇರಿಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಸಹಾಯಕ ಸಹಾಯಕ 
ನಿಬಂಧಕರು ತೆಗೆದುಕೊಳ್ಳುವ ಎಲ್ಲಾ ತೀರ್ಮಾನಗಳಿಗೆ ಅವರೇ ಜವಾಬ್ದಾರರಾಗಿರುತ್ತಾರೆ. ಜಿಲ್ಲಾ ಮಟ್ಟದ ಕಛೇರಿಯಂತೆಯೇ ಇವರ ಕಾರ್ಯನಿರ್ವಹಣೆಗೆ 
ಕ್ಷೇತ್ರ ಸಿಬ್ಬಂದಿಗಳು, ಲಿಪಿಕ ಸಿಬ್ಬಂದಿಗಳು ಹಾಗೂ ಮಾರಾಟಾಧಿಕಾರಿ(ಸರ್ಕಾರಿ) ಇವರು ಸಹಾಯಕರಾಗಿರುತ್ತಾರೆ. ಸಹಾಯಕ ನಿಬಂಧಕರು, ಉತ್ತರ ವಲಯ 
ವೃತ್ತದ ಹಂತದಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸಲು ಕ್ಷೇತ್ರ ಸಿಬ್ಬಂದಿಗಳು ಮತ್ತು ಕಛೇರಿ ಸಿಬ್ಬಂದಿಗಳು ಸಹಾಯಕರಾಗಿರುತ್ತಾರೆ. ವಿಷಯ ನಿರ್ವಾಹಕರು ಮತ್ತು 
ಮೇಲ್ವಿಚಾರಕ ಸಿಬ್ಬಂದಿಗಳು ಅವರುಗಳು ಕರ್ತವ್ಯ ನಿರ್ವಹಣೆಯ ಫಲಿತಾಂಶಕ್ಕೆ ಜವಾಬ್ದಾರರಾಗಿರುತ್ತಾರೆ. ಮತ್ತು ಮೇಲಧಿಕಾರಿಗಳಿಗೂ ಇದಕ್ಕೆ 
ಸಂಬಂಧಪಟ್ಟಂತೆ ಜವಾಬ್ದಾರಿ ಹೊಂದಿರುತ್ತಾರೆ. 


ಇಲಾಖೆಯಲ್ಲಿ ಜಿಲ್ಲಾ ಮಟ್ಟದ ಕಛೇರಿಯಲ್ಲಿ ತನ್ನ ಕಾರ್ಯಗಳನ್ನು ನಿರ್ವಹಿಸಲು ರೂಪಿತವಾಗಿರುವ ಮಾರ್ಗಸೂಚಿಗಳು: 


9.01 ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರಲ್ಲಿ ಇಲಾಖೆಯ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ವಿವಿಧ ಹಂತಗಳನ್ನು ರೂಪಿಸಿದೆ. 
ಸಾಮಾನ್ಯವಾಗಿ ವ್ಯವಹಾರದ ಜರೂರು ವಿಲೇವಾರಿಗೆ ಅಂದರೆ ಕಾಲವಿಳಂಭಕ್ಕೆ ಯಾವುದೇ ಅವಕಾಶ ನೀಡದೇ ಆದ್ಯತೆಯ ಮೇಲೆ 
ಪತ್ರಗಳನ್ನು, ಕಡತಗಳನ್ನು ಮಂಡಿಸುವುದು, ತುರ್ತು ಮತ್ತು ಮುಖ್ಯವಾದ ಆದ್ಯತೆಯ ವಿಷಯವನ್ನು ಸಾಮಾನ್ಯವಾಗಿ ಅಂದಂದೇ 
ನಿರ್ವಹಿಸಲು ಅಗತ್ಯವಾದ ಕ್ರಮಗಳನ್ನು ಅನುಸರಿಸಲಾಗುವುದು. 


9.02. ಪತ್ರಗಳ ಮತ್ತು ಕಡತಗಳ ವಿಲೇವಾರಿಗೆ , ಕಛೇರಿ ಕಾರ್ಯವಿಧಾನ ಕೈಪಿಡಿಯಲ್ಲಿ ರೂಪಿಸಿದ ಮಾರ್ಗಸೂಚಿಯಂತೆ ಪರಿಣಾಮಕಾರಿಯಾಗಿ 
ಪುನರ್‌ ವಿಲೋಕನ ಮತ್ತು ಶೀಘ್ರ ವಿಲೇವಾರಿಗೆ ಕಾರ್ಯನಿರ್ವಹಣೆಯನ್ನು ಗುರುತಿಸಲು ಅನುಪಾಲನಾ ಪದ್ಧತಿ ಜಾರಿಯಲ್ಲಿದೆ. 
ಕಛೇರಿಯ ಮಾರ್ಗಸೂಚಿಗಳ ಪ್ರಕಾರ ಅವರವರ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಕರ್ತವ್ಯಗಳನ್ನು ಚುರುಕಾಗಿ 
ಪರಿಣಾಮಕಾರಿಯಾಗಿ ಮತ್ತು ಪಾರದರ್ಶಕವಾಗಿರುವುದು ಕಡ್ಡಾಯವಾಗಿದೆ. 


9.03. ಉಪನಿಬಂಧಕರು ಅರೆನ್ಯಾಯಿಕ ಪ್ರಾಧಿಕಾರಿಗಳಾಗಿ ಸಹಕಾರ ಸಂಘಗಳಲ್ಲಿ, ಸೌಹಾರ್ದ ಸಹಕಾರಿಗಳಲ್ಲಿ, ಹಾಗೂ ಚೀಟಿನಿಧಿ 
ಕಾಯ್ದೆಯನ್ನಯ ಚೀಟಿಸಂಸ್ಥೆಗಳಲ್ಲಿ ಉದ್ಭವಿಸುವ ಮತ್ತು ದಾವೆಗೆ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ನ್ಯಾಯಾಲಯ ಕಲಾಪದ 
ಮೂಲಕ ಮತ್ತು ಇತರೆ ಅರೆ ನ್ಯಾಯಿಕ ವಿಷಯಗಳಂತೆ ಇರುವ ಪ್ರಕರಣಗಳನ್ನು ನಿಯಮಾನುಸಾರ ಮತ್ತು ನಿಗಧಿತ ಕ್ರಮಗಳನ್ನು 
ಅನುಸರಿಸಿ ವಿಲೇವಾರಿ ಮಾಡಲಾಗುವುದು. 


9.04. ಉಪನಿಬಂದಕರಿಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಲು ಸಂಬಂಧಪಟ್ಟಂತೆ ಸರ್ಕಾರವು ರೂಪಿಸಿರುವ ಮಾರ್ಗಸೂಚಿಗಳನ್ನು ಮತ್ತು 
ಕಚೇರಿ ಕಾರ್ಯ ವಿಧಾನ ಕೈಪಿಡಿಯನ್ವಯ ನಿರ್ದಿಷ್ಟಪಡಿಸಿರುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಅನುಸರಿಸಲಾಗುವುದು. 


9.05... ನಿರ್ವಹಣೆ. , ಜವಾಬ್ದಾರಿ, ಪಾರದರ್ಶಕತೆ ಮತ್ತು ಪರಿಣಾಮಕಾರಿ ಆಡಳಿತ ಇವುಗಳನ್ನು ಇಲಾಖೆಯು ಪ್ರಮುಖ 
ಮಾರ್ಗಸೂಚಿಗಳಾಗಿದ್ದು, ಇವುಗಳನ್ನು ಕಾನೂನುಬದ್ಧವಾಗಿ ನಿಗಧಿಪಡಿಸಿರುವ ಮಾರ್ಗಸೂಚಿಗಳ ಜೊತೆಯಲ್ಲಿ ಅನುಸರಿಸಲಾಗುವುದು. 


10.01 ಕಛೇರಿ ಸಿಬ್ಬಂದಿಗಳು ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಉಪಯೋಗಿಸುವ ನಿಯಮಗಳು, ನಿಯಂತ್ರಣಗಳು, ಸೂಚನೆಗಳು, ಮ್ಯಾನ್ಯೂಯಲ್‌ ಮತ್ತು 
ದಾಖಲೆಗಳು ಅಥವಾ ಅವುಗಳ ನಿಯಂತ್ರಣಗಳು. 


ಉಪನಿಬಂಧಕರ ಕಛೇರಿಯ ಅಧಿಕಾರಿಗಳು, ಸಿಬ್ಬಂದಿಗಳು ಅಗತ್ಯವಾದ ದಾಖಲೆಗಳನ್ನು ಕೈಪಿಡಿಗಳನ್ನು ನಿರ್ವಹಿಸುತ್ತಿದ್ದಾರೆ. 
1 ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959. 
2. ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 
3. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997 ಮತ್ತು ನಿಯಮಗಳು 2004. 
4. ಚೀಟಿ ನಿಧಿ ಕಾಯ್ದೆ, 1982 ಚೀಟಿ ನಿಧಿ(ಕರ್ನಾಟಕ)ನಿಯಮಗಳು 1983 
5. ಗಿರವಿದಾರರ ಕಾಯ್ದೆ 1961 ಮತ್ತು ಗಿರವಿದಾರರ ನಿಯಮಗಳು 1966 
6. .ಕರ್ನಾಟಕ ಲೇವಾದೇವಿಗಾರರ ಕಾಯ್ದೆ 1961 ಕರ್ನಾಟಕ ಲೇವಾದೇವಿಗಾರರ ನಿಯಮಗಳು 1965 
7. ಇತರೆ. 
10.02 ನಿರ್ವಹಿಸುವ ಇತರೆ ಶಾಸನ ಬದ್ದ ಕಾಯ್ದೆಗಳು, ನಿಯಮಗಳು 
ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1958 
. ಕರ್ನಾಟಕ ನಾಗರಿಕ (ವೈದ್ಯಕೀಯ ಹಾಜರಾತಿ )-ನಿಯಮಗಳು 1963 
. ಕರ್ನಾಟಕ ನಾಗರಿಕ (ಕಾಲಮಿತಿ ಬಡ್ತಿ ನಿಯಮಗಳು 
. ಕರ್ನಾಟಕ ಆಯವ್ಯಯ ಕೈಪಿಡಿ 
. ಸಾದಿಲ್ಲಾರು ವೆಚ್ಚದ ಕೈಪಿಡಿ 
. ಕರ್ನಾಟಕ ಆರ್ಥಿಕ ಸಂಹಿತೆ ಸಂಪುಟ-1 , ಸ೦ಪುಟ-2 
. ಕರ್ನಾಟಕ ನಾಗರೀಕ ಸೇವಾ (ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವಿಶೇಷ ಬಡಿ)ನಿಯಮಗಳು 
ಸಿ.ಆ.ಸು.ಇಲಾಖೆಯು ಪ್ರಕಟಿಸಿರುವ ಸೇವಾ ನಿಯಮಗಳು 
ಪ್ರಮುಖ ಸರ್ಕಾರಿ ಆದೇಶಗಳು , ಸರ್ಕಾರದ , ಸಿಅಸು ಮತ್ತು ಹಣಕಾಸು ಇಲಾಖೆಯು ಪ್ರಕಟಿತ ಮ್ಯಾನ್ಯಯಲ್‌ 


ತ 


ಲ 


೪೦೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 





10. ಕರ್ನಾಟಕ ಸರ್ಕಾರಿ ನೌಕರರ ಸಮಾಹ ವಿಮಾ ಯೋಜನೆ ನಿಯಮಗಳು 
11. ಕರ್ನಾಟಕ ಸರ್ಕಾರಿ ನೌಕರರ ( ಪರೀಕ್ಷಾರ್ಥ ಅವಧಿ)ನಿಯಮಗಳು 
12. ಕರ್ನಾಟಕ ನಾಗರೀಕ ಸೇವ (ನಡತೆ) ನಿಯಮಗಳು 
13. ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ, ಮತ್ತು ಮೇಲು ಸಹಿ) ನಿಯಮಗಳು 
14. ಸಾಮಾನ್ಯ ಭವಿಷ್ಯ ನಿಧಿ ನಿಯಮಗಳು . 
10.03 ಕಛೇರಿಯಲ್ಲಿ ಕೆಳಕಂಡ ದಾಖಲಾತಿಗಳನ್ನು ನಿರ್ವಹಿಸಲಾಗುತ್ತಿದೆ 
ಸ್ವೀಕೃತಿ ವಹಿ( ಯಿಂದ ವಹಿ), ರವಾನೆ ವಹಿ (ಗೆ ವಹಿ) ಸ್ಥಳೀಯ ಬಟವಾಡೆ ವಹಿ 
ಸಿಬ್ಬಂದಿಗಳ ಸೇವಾ ಪುಸ್ತಕಗಳು, 
ಸಿಬ್ಬಂದಿಗಳ ಸೇವಾ ಪುಸ್ತಕದ ಚಲನಚಲನ ಚಹಿ, ಮುಕ್ತಾಯಗೊಂಡ ಸೇವಾಪುಸ್ತಕಗಳ ವಹಿ 
ಸಿಬ್ಬಂದಿಗಳ ವಾರ್ಷಿಕ ವೇತನ ಬಡ್ತಿ ಪರಿಶೀಲನಾ ವಹಿ 
ಕ ಸಿಬ್ಬಂದಿಗಳ ಕಾರ್ಯನಿರ್ವಹಣಾ ವರದಿಗಳ ಪರಿಶೀಲನಾವಹಿ 
. ಸಾಂದರ್ಭಿಕ ರಜೆ ವಹಿ 
ನಗದು ಪುಸ್ತಕ , ವೇತನ ಬಟವಾಡೆ ಪುಸ್ತಕ, 
ಸಾದಿಲ್ವಾರು ವೆಚ್ಚದ ಬಿಲ್ಲುಗಳ ವಹಿ , ಪ್ರಯಾಣ ಭತ್ಯೆ ಬಿಲ್ಲುಗಳ ವಹಿ 
ಬಿಲ್ಲುಗಳ ನಗದು ಪರಿವರ್ತನೆ ವಹಿ( ಎನ್‌ ಕ್ಯಾಷ್‌ಮೆ೦ಟ್‌ ರಿಜಿಸ್ಟರ್‌) ಚಕ್ಕುಗಳ ವಹಿ ವಾಹನ ಲಾಗ್‌ ಪುಸ್ತಕ 
. ವಿಷಯ ವಹಿಗಳು , ವೈಯಕ್ತಿಕ ವಹಿಗಳು 
1] ಸಿಬ್ಬಂದಿಗಳ ಚಲನ-ವಲನ ವಹಿ, ಕಛೇರಿ ಆದೇಶದ ವಹಿ 
12. ಲೇವಾದೇವಿ/ಗಿರವಿದಾರರ ಪರವಾನಿಗೆ ,ಚೀಟಿ ನಿಧಿ, ಸಂಬಂಧಪಟ್ಟಂತೆ ವಹಿಗಳು. 
13 ದಾಖಲೆಗಳ ವಹಿ ಇತ್ಯಾದಿ ಕಛೇರಿಯಲ್ಲಿ ಅವಶ್ಯಕವಾಗಿ ನಿರ್ವಹಿಸಬೇಕಾದ ವಹಿಗಳು 
10.04 ನಿರ್ವಹಿಸಲ್ಪಡುವ ಇತರೆ ಕಡತಗಳು/ದಾಖಲೆಗಳು 
1. ಸಹಕಾರ ಸಂಘಗಳ ನೋಂದಣಿ ವಹಿ 
2. ನೋಂದಣಿಗೆ ಸಂಬಂಧಪಟ್ಟ ಕಡತಗಳು 
3 ಮಹಾಸಭೆ ನಡೆಸುವ ಬಗ್ಗೆ ಕಡತಗಳು 
4.ಹಣ ದುರುಪಯೋಗ ಪ್ರಕರಣಗಳ ಕಡತಗಳು 
5.ಸಹಕಾರ ಸಂಘಗಳ ಆಡಳಿತ ಮಂಡಳಿ ರದ್ದತಿ ಕಡತಗಳು 
6.ಯೋಜನಾ ಕಾರ್ಯಕ್ರಮಗಳ ಅನುಷ್ಟಾನದ ವಿವರಗಳ ಕಡತ. 
7.ಪರಿವೀಕ್ಷಣೆ, ವಿಚಾರಣೆಗೆ ಆದೇಶಿಸಿರುವ ವಿವರಗಳ ವಹಿ, ಕಡತಗಳು 
8..ವಿವಿಧ ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ತೆರೆಯಲಾದ ಕಡತಗಳು, ವಹಿಗಳು 
9. ಇತರೆ ಮತ್ತು ಸಾಮಾನ್ಯ ವಿಷಯಗಳಿಗೆ ಸಂಬಂಧಿಸಿದಂತೆ ತೆರೆಯಲಾದ ಕಡತಗಳು ಮತ್ತು ವಹಿಗಳು, ದಾಖಲಾತಿಗಳು 
10 ಅಧಿಕಾರಿಗಳು ನಡೆಸಿದ ಪರಿವೀಕ್ಷಣಾ ವರದಿಗಳು 
11. ಕಛೇರಿ ಸಿಬ್ಬಂದಿಗಳ ರಜೆ, ವೇತನ ಬಡ್ತಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ನೌಕರರ ವೈಯ್ಯಕ್ತಿಕ ಕಡತಗಳು 
12. ಕಡತ ವಿಲೇವಾರಿ ವಹಿ, 
13.ಇತರೆ ವಿಷಯಗಳ ಬಗ್ಗೆ ಕಾಲಿಕ ಪ್ರಗತಿ ತ:ಖ್ರೆಗಳು , ಪುನರ್‌ ವಿಲೋಕನ ಮತ್ತು ಇತರೆ ವ್ಯವಹಾರಿಕ ಕಡತಗಳು 
14. ಆಡಳಿತ, ವ್ಯಾಜ್ಯ, ಲೇವಾದೇವಿ/ಗಿರವಿದಾರರ ಪರವಾನಿಗೆ ಸಂಬಂಧಪಟ್ಟಂತೆ ಚೀಟಿ ನಿಧಿ, ಪತ್ತು ಪತ್ತೇತರ, ಗೃಹ, ಬಳಕೆ ಇತರೆ ಸಹಕಾರ 
ಸಂಘಗಳ ಬಗ್ಗೆ ಪ್ರಗತಿ, ಕಾರ್ಯನಿರ್ವಹಣೆ ಇತರೆ ವಿಷಯಗಳ ಪತ್ರ ವ್ಯವಹಾರದ ಕಡತಗಳು ಮತ್ತು ಸಂಬಂಧಿಸಿದ ಕಡತಗಳು 
10.5 ಕಛೇರಿಯ ನಿಯಂತ್ರಣದಲ್ಲಿ ಹೊಂದಿರುವ ದಾಖಲೆಗಳ ವರ್ಗಗಳ ತಖ್ತೆ 


ಕಛೇರಿಯಲ್ಲಿ ನಿರ್ವಹಿಸಲ್ಪಟ್ಟಿರುವ ದಾಖಲೆಗಳ ವರ್ಗಗಳ ವಿವರಗಳನ್ನು ಈ ಕೈಪಿಡಿಯ ವಿವರದಂತೆ ನಮೂದಿಸಿದೆ. ಸದರಿ ಪಟ್ಟಿಯಲ್ಲದೆ ಕಛೇರಿ 
ಕೈಪಿಡಿಯಲ್ಲಿ ನಮೂದಿಸಿರುವಂತೆ ನಿರ್ಧಿಷ್ಟಡಿಸಿರುವ ಅಗತ್ಯ ವಹಿಗಳನ್ನು ನಿರ್ವಹಿಸಿರುವುದನ್ನು ಸಹ ನಮೂದಿಸಿದೆ. ನಿರ್ಣಯಗಳಿಗೆ ಸಂಬಂಧಿಸಿದ 
ದಾಖಲೆಗಳು ಅವುಗಳ ಕಾರ್ಯನಿರ್ವಹಣೆ ಆಡಳಿತಾತ್ಮಕ/ಶಾಸನಬದ್ಧ/ ಅರೆ ನ್ಯಾಯಿಕ ರೂಪವಾಗಿರುತ್ತದೆ. ಈ ದಾಖಲೆಗಳನ್ನು ವರ್ಗೀಕರಿಸಲಾಗಿದೆ. ಮತ್ತು 
ಆಡಳಿತ ನಿರ್ವಹಿಸಲ್ಪಟ್ಟಿದೆ. 


10.6 ಕಛೇರಿಗೆ ಅರೆ ನ್ಯಾಯಿಕ ಜವಾಬ್ದಾರಿಯನ್ನು ವಹಿಸಿರುವುದರಿಂದ ಸದರಿ ಕಾರ್ಯನಿರ್ವಹಣೆಗೆ ಸೂಕ್ತ ಮತ್ತು ಅಗತ್ಯ ಶಾಸನಬದ್ಧ 
ಮಾರ್ಗಸೂಚನೆಗಳನ್ನು ಪಾಲಿಸಲಾಗುತ್ತಿದೆ. ನಿಯಮಗಳು, ನಿಯಂತ್ರಕಗಳು, ಮ್ಯಾನ್ಯುಯಲ್‌ ಮತ್ತು ಸರ್ಕಾರದ ಅಧಿಸೂಚನೆಗಳ ಮೂಲಕ ಇಲಾಖೆಯ 
ಮುಖ್ಯಸ್ಥರು ಹಾಗೂ ಮೇಲಧಿಕಾರಿಗಳ ಮಾರ್ಗದರ್ಶನವಿದೆ. ಆದಾಗ್ಯೂ ಕಛೇರಿಯ ಕಡ್ಡಾಯವಾಗಿ ಕಾಯ್ದೆ. ನಿಯಮಗಳು ಮತ್ತು ನಿಯಂತ್ರಕಗಳನ್ನು 
ಅನುಸರಿಸಿರುವುದರಿಂದ ಸಾರ್ವಜನಿಕರೊಂದಿಗೆ ಸಮಾಲೋಚಿಸುವ ಪದ್ದತಿ ಇರುವುದಿಲ್ಲ. 

10.7. ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಮತ್ತು ಇತರೆ ಅಂಗ ರಚನೆಗಳು ಇಬ್ಬರು ಅಥವಾ ಹೆಚ್ಚು ಸದಸ್ಯರುಗಳನ್ನು ಅದರ ರಚನೆಯ 
ಭಾಗವಾಗಿ ಹೊಂದಿರುವುದು ಅಥವಾ ಅದಕ್ಕೆ ಮಾರ್ಗದರ್ಶನ ನೀಡುವ ಉದ್ದೇಶಕ್ಕಾಗಿ ಮತ್ತು ಅಂತಹ ಮಂಡಳಿಗಳು , ಪರಿಷತ್ತುಗಳ ಸಮಿತಿಗಳು ಮತ್ತು 
ಇತರೆ ಅಂಗ ರಚನೆಗಳ ಸಭೆಗಳಲ್ಲಿ ಸಾರ್ವಜನಿಕರಿಗೆ ಅವಕಾಶವಿದೆಯೇ? ಅಥವಾ ಅ೦ತಹ ಸಭೆಯ ನಡವಳಿಗಳು ಸಾರ್ವಜನಿಕರಿಗೆ ಲಭ್ಯವಿದೆಯೇ? 


ob ೦೦0 ಇ ಲಾ ಆಜ ಜಟ ಬ ಣ್‌ 
೦ 


ಹ್‌ 
ಇಂ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ೪೦೫೭ 





ಮಾರ್ಗದರ್ಶನ ನೀಡುವ ಉದ್ದೇಶಕ್ಕಾಗಿ ಇಲಾಖಾ ಕಛೇರಿಗಳಲ್ಲಿ ಅಂತಹ ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಮತ್ತು ಅತರೆ ಅಂಗ ರಚನೆಗಳು 
ಇರುವುದಿಲ್ಲ. 
11. ಕಛೇರಿಯ ಅಧಿಕಾರಿಗಳ ಮತ್ತು ನೌಕರರ ಪಟ್ಟಿ 

ಕಛೇರಿಯ ಅಧಿಕಾರಿಗಳ ಮತ್ತು ನೌಕರರ ಯಾದಿಯನ್ನು ಈ ಕೈಪಿಡಿಯೊಂದಿಗೆ ಲಗತ್ತಿಸಿದೆ ಅನುಬಂಧ " 2ಎ' ರಂತಿದೆ. 


12. ಕಛೇರಿಯ ಪ್ರತಿ ಅಧಿಕಾರಿ/ನೌಕರರ ಮಾಸಿಕ ಸಂಭಾವನೆ , ವಿವರಗಳು ಅದರ ನಿಯಂತ್ರಣದಲ್ಲಿನ ಅವಕಾಶದಂತೆ ಪರಿಹಾರದ ಪದ್ಧತಿಯಲ್ಲಿನ ಸಂಭಾವನೆಯಾ 
ಸೇರಿದಂತೆ:- 


ಸರ್ಕಾರವು ನಿಗಧಿಪಡಿಸಿರುವಂತೆ, ಅಧಿಕಾರಿಗಳು/ ನೌಕರರು ಮಾಸಿಕ ಸ್ವೀಕರಿಸುವ ಸಂಭಾವನೆ ವಿವರಗಳನ್ನು ಒಳಗೊಂಡಿರುವ ತ:ಖ್ತೆಯನ್ನು ಈ 
ಕೈಪಿಡಿಯ ಜೊತೆಗೆ ಲಗತ್ತಿಸಿರುವ ಅನುಬಂಧ 3 ರಲ್ಲಿದೆ. ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸಿರುವ ಸರ್ಕಾರಿ ಆದೇಶಗಳು/ ಅಧಿಸೂಚನೆಗಳನ್ವಯ ಇರುವ 
ಸಂಭಾವನೆಯನ್ನು ಈ ಅಧಿಕಾರಿಗಳು ಮತ್ತು ನೌಕರರು ಪಡೆಯುತ್ತಿದ್ದಾರೆ. 


13. ಪ್ರತಿಯೊಂದು ಏಜೆನ್ಸಿಗೆ ಆಯವ್ಯಯ ಹಂಚಿಕೆ ಎಲ್ಲಾ ಯೋಜನೆಗಳ ವಿವರಗಳನ್ನು ನಮೂದಿಸುವುದು, ಉದ್ದೇಶಿತ ಖರ್ಚುಗಳು ಮತ್ತು 
ವಿತರಣೆ ಬಗ್ಗೆ ವರದಿ 


2012-13ನೇ ಸಾಲಿನ ಆಯವ್ಯಯದ ಹಂಚಿಕೆ ಮತ್ತು ವೆಚ್ಚದ ವಿವರಗಳ ತ:ಖ್ರೆಗಳು ಲಗತ್ತಿಸಿರುವ ಅನುಬಂಧ 4 ರಂತಿದೆ. 


14. ಸಹಾಯಧನದ ಕಾರ್ಯಕ್ರಮಗಳ ಅನುಷ್ಟಾನದ ವಿಧಾನ, ಹಂಚಿಕೆಯಾದ ಮೊಬಲಗು ಸೇರಿದಂತೆ ಮತ್ತು ಅಂತಹ ಕಾರ್ಯಕ್ರಮದ ಫಲಾನುಭವಿಗಳ 
ವಿವರಗಳು;- 


ವಿವಿಧ ಯೋಜನೆಗಳು, ಕಾರ್ಯಕ್ರಮಗಳು, ಹಂಚಿಕೆ ಮತ್ತು ವೆಚ್ಚದ ವಿವರಗಳನ್ನು ಅನುಬಂಧ 5ಎ ಮತ್ತು ಬಿ ರಲ್ಲಿ ಏವರಿಸಿದಂತಿದೆ. 


14.01 ಹಾಗೂ ಸಹಾಯಧನ ಹಂಚಿಕೆ ಮಾಡಿರುವ ಮೊಬಲಗು, ಸರ್ಕಾರ ಇಲಾಖಾ ಮುಖ್ಯಸ್ಥರು, ಹಾಗೂ ಜಿಲ್ಲಾ ಪಂಚಾಯತ್‌ ಮಂಜೂರು 
ಮಾಡುತ್ತದೆ. ಅದನ್ನು ಡ್ರಾ ಮಾಡಿ ಫಲಾನುಭವಿ ಸಹಕಾರ ಸಂಘದ ಖಾತೆಗಳ ಮೂಲಕ ಜಮಾ ನೀಡಲಾಗುತ್ತಿದೆ. 


15. ರಿಯಾಯಿತಿಗಳನ್ನು ಸ್ವೀಕರಿಸಿರುವ ವಿವರಗಳು, ಅನುಮತಿಗಳು ಅಥವಾ ಮಂಜೂರು ಮಾಡಿರುವುದು. 


15.01 ಸಂಬಂಧಿಸಿದ ಯೋಜನೆಯ ಕಾರ್ಯಕ್ರಮದಲ್ಲಿ ನಿರ್ದಿಷ್ಟಪಡಿಸಿರುವ ಷರತು ಮತ್ತು ನಿಬಂಧನೆಗಳ ಪ್ರಕಾರ ಸ್ವೀಕರಿಸಿರುವವರು ಸಹಕಾರ 
ಸಂಘಗಳು/ ಸಹಕಾರ ರೈತ ಸದಸ್ಯರುಗಳು ಫಲಾನುಭವಿಗಳಾಗಿರುತ್ತಾರೆ. ಆದರೆ ಯಾವುದೇ ಅನುಮತಿ ನೀಡುವ ಯೋಜನೆಗಳಿರುವುದಿಲ್ಲ. ಇಲಾಖೆಯ 
ಕ್ರಿಯಾ ಯೋಜನೆಯ ಕಾರ್ಯಕ್ರಮದಲ್ಲಿ ಆರ್ಥಿಕ ನೆರವನ್ನು, ಷೇರು ಬಂಡವಾಳ ಸಾಲ ಮತ್ತು ಸಹಾಯಧನದ ರೂಪದಲ್ಲಿ ಅರ್ಹ ಸಹಕಾರ ಸಂಘಗಳಿಗೆ 
ನೀಡಲಾಗುತ್ತಿದೆ. 


15.02 ಯೋಜನೆ: ಕಾರ್ಯಕ್ರಮಗಳಲ್ಲಿ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದವರು, ಹಿ೦ದುಳಿದ ವರ್ಗದವರು ಮತ್ತು ಮಹಿಳೆಯವರು ಸಹಕಾರ 
ಸಂಘಗಳಲ್ಲಿ ಸದಸ್ಕರಾಗಲು ಆರ್ಥಿಕ ನೆರವು ನೀಡಲಾಗುತ್ತಿದೆ. 
15.03 ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳಲ್ಲಿ ಸದಸ್ಯರಾಗಿದ್ದು. ಸಾಲ ಸೌಲಭ್ಯ ಪಡೆದಿರುವ ರೈತರುಗಳು ಸರ್ಕಾರವು ಕಾಲಕಾಲಕ್ಕೆ ಮಂಜೂರು 


ಮಾಡಿದಂತೆ ಬಡ್ಡಿ ಸಹಾಯಧನದ ರಿಯಾಯ್ತಿ ಪಡೆಯಲಿದ್ದಾರೆ. ರೈತರು , ಕೃಷಿ ಕಾರ್ಮಿಕರು ಇತರೆ ವರ್ಗದ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿದ್ದಲ್ಲಿ 


ಯಶಸ್ವಿನಿ ರೈತರ ಆರೋಗ್ಯ ರಕ್ಷಣಾ ವಿಮಾ ಯೋಜನೆಯಡಿಯಲ್ಲಿ ಲಭ್ಯವಾಗುವ ಸೌಲಭ್ಯವನ್ನು ಪಡೆಯಲು ಅರ್ಹರಿದ್ದಾರೆ. 


16. ಗ್ರಂಥಾಲಯದ ಕಾರ್ಯ ನಿರ್ವಹಣೆಯ ಅವಧಿಯು ಸೇರಿದಂತೆ ಮಾಹಿತಿ ಪಡೆಯಲು ನಾಗರೀಕರಿಗೆ ಸಿಗುವ ಸವಲತ್ತುಗಳ ವಿವರಗಳು ಮತ್ತು ಓದುವ ಕೊಠಡಿ 
ಸಾರ್ವಜನಿಕ ಉಪಯೋಗಕ್ಕೆ ನಿರ್ವಹಿಸಿದ್ದಲ್ಲಿ;- 


16.01 ಕಛೇರಿಯಲ್ಲಿ ಗ್ರಂಥಾಲಯದ ಓದುವ ಕೊಠಡಿ ನಿರ್ವಹಿಸಿರುವುದಿಲ್ಲ. ಯಾವುದೇ ಸಾರ್ವಜನಿಕರು ಯಾವುದೇ ಮಾಹಿತಿಯನ್ನು 
ಪಡೆಯಲು ಕಾರ್ಯ ನಿರತ ದಿನಗಳಲ್ಲಿ ಕಛೇರಿಯ ಮುಖ್ಯಸ್ಥರನ್ನು ಅಥವಾ ಈ ಉದ್ದೇಶಕ್ಕೆ ನಿಯತಗೊಂಡ ಸಹಾಯಕ 
ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಸಾರ್ವಜನಿಕರಿಗೆ ಅಗತ್ಯವಾದ ವಿಷಯಗಳನ್ನು ನಿರ್ವಹಿಸಲ್ಪಡುವ ಶಾಖೆಗಳ ಮಾಹಿತಿಗಳ ಬಗ್ಗೆ 
ಮಾರ್ಗದರ್ಶನ ನೀಡಲಾಗುವುದು ಮತ್ತು ಯಾವುದೇ ಅಗತ್ಯ ದಾಖಲೆ/ ಮಾಹಿತಿಗಳಿಗಾಗಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹ ದಾಖಲೆ 
-ಮಾಹಿತಿಗಳನ್ನು ನಿಗದಿತ ಅವಧಿಯೊಳಗೆ ಒದಗಿಸಲು ಕ್ರಮವಿಡಲಾಗುವುದು. ಸಾರ್ವಜನಿಕರು, ಸಂದರ್ಶನಕ್ಕೆ ನಿಗಧಿಯಾಗಿರುವ 
ಸಮಯದಲ್ಲಿ ಕಾರ್ಯನಿರತ ದಿನಗಳಲ್ಲಿ ಅಧಿಕಾರಿಗಳು ಅಧಿಕೃತವಾಗಿ ಕೇಂದ್ರ ಸ್ಥಾನದಲ್ಲಿರುವಾಗ ಮುಕ್ತವಾಗಿ ಅಧಿಕಾರಿಗಳನ್ನು ಭೇಟಿ 
ಮಾಡಬಹುದು. 


17. ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಇವರ ಕಛೇರಿಯಲ್ಲಿ ಮಾಹಿತಿ 
ಅಧಿಕಾರಿಗಳ ವಿವರ ಅಂತಿದೆ. 


ಸಾರ್ವಜನಿಕ ಮಾಹಿತಿ ಅಧಿಕಾರಿ: 
ಸಹಕಾರ ಸಂಘಗಳ ಉಪನಿಬಂಧಕರು 
ಉತ್ತರ ವಲಯ, ಬೆ೦ಗಳೂರು ನಗರ ಜಿಲ್ಲೆ, ಬೆ೦ಗಳೂರು. 
ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ: 
ಅಧೀಕ್ಷಕರು, 
ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, 
ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 
ಮೇಲ್ಮನವಿ ಪ್ರಾಧಿಕಾರ: 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು 
ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು 
ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ, 










































































೪೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 
ಅನುಬಂಧ-1 ಸಿಬ್ಬಂದಿಗಳ ಕರ್ತವ್ಯ ಹಂಚಿಕೆ ಪಟ್ಟ 
ಕ್ರ ಅಧಿಕಾರಿ ನೌಕರರ ಹೆಸರು ಮತ್ತು ಪದನಾಮ 
ಸಂ. ಶ್ರೀಮತಿ/ಶ್ರೀ 
1 ಕೆ. ಗೋವಿಂದಸ್ವಾಮಿ/ಅಧೀಕ್ಷಕರು ಎಸ್‌-1 ಸಿಬ್ಬಂದಿ, ನೋಂದಣಿ ಮತ್ತು ಸಿಬ್ಬಂದಿ ಮೇಲ್ವಿಚಾರಣೆ 
2 ಮಂಜುಳ/ಸಹಕಾರ ಅಭಿವೃದ್ಧಿ ಅಧಿಕಾರಿ, ಎಸ್‌-2 ಸಹಕಾರ ಸಂಘಗಳ ಆಡಳಿತ, ಅಂಕಿ-ಅಂಶ, ಇತರೆ 
3 ಟಿ. ಜಯಶೇಖರ್‌/ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು ಎಸ್‌-3 ಚೀಟಿನಿಧಿ, ಸಹಕಾರ ಕಾಯ್ದೆ ಕಲಂ 64, 65 ರ ಪ್ರಕರಣಗಳು 
4 ಎಂ. ಲಿಯಾಖತ್‌ ಆಲಿಖಾನ್‌ /ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು ಎಸ್‌-4 ಗೃಹ ನಿರ್ಮಾಣ ಸಹಕಾರ ಸಂಘಗಳ ಕಡತ, ಮಾಸಿಕ, ತ್ರೈಮಾಸಿಕ, ಸಭೆಗಳ ಮಾಹಿತಿ 
5 ಸರಸ್ವತಿ .ಎಲ್‌/ಪ್ರಥಮ ದರ್ಜೆ ಸಹಾಯಕರು ಎಸ್‌-5 ಕಛೇರಿ ಲೆಕ್ಕ ನಗದು ನಿರ್ವಹಣೆ ಇತ್ಯಾದಿ 
6 ಬಿ. ಶಶಿಕಲಾ/ಸಹಕಾರ ಅಭಿವೃದ್ಧಿ ಅಧಿಕಾರಿ, ಎಸ್‌-5ಎ ಚೀಟಿ ವ್ಯಾಜ್ಯ ಮತ್ತು ಇತರೆ 
7 ಎನ್‌. ಚಂದಶೇಖರ್‌/ಸಹಕಾರ ಸಂಘಗಳ ನಿರೀಕ್ಷಕರು ಎಸ್‌-6 ಚೀಟಿನಿಧಿ ವ್ಯಾಜ್ಯ, ಲೇವಾದೇವಿ, ಹಣಕಾಸು ಸಂಸ್ಥೆಗಳು, ದೂರು ಅರ್ಜಿ ವಿಲೇವಾರಿ ಮತ್ತು ಆಡಿಟ್‌ 
8 | ಟಿ.ಡಿ. ಉಮೇಶ್‌/ಪ್ರಥಮ ದರ್ಜೆ ಸಹಾಯಕರು ಎಸ್‌-7 &8 ವ್ಯಾಜ್ಯ ಯೋಜನೆ, ಸಮಾಪನೆ, ಯಶಸ್ವಿನಿ ರೈತರ ಆರೋಗ್ಯ ವಿಮಾ ರಕ್ಷಣಾ ಯೋಜನೆ, ಪತ್ತು ಪತ್ತೇತರ, ಬಿಡಿಪಿ 
9 ಕೆ. ಚಂದ್ರಶೇಖರ್‌/ದ್ವಿತೀಯ ದರ್ಜೆ ಸಹಾಯಕರು ಎಸ್‌-9 ಮಹಾಸಭೆ. ಸಹಕಾರ ಸಂಘಗಳ ಚುನಾವಣೆ, ಕಛೇರಿಯ ಸ್ವೀಕೃತಿ ಮತ್ತು ರವಾನೆ. 
10. | ಎಸ್‌.ಎ. ಶೈಲಜ/ಹಿರಿಯ ಬೆರಳಚ್ಚುಗಾರರು ಎಸ್‌-10 ಗಣಕಯಂತ್ರ, ಫ್ಯಾಕ್ಟ್‌, ಜೆರಾಕ್ಸ್‌ ಯಂತ್ರಗಳ ನಿರ್ವಹಣೆ ಮತ್ತು ಕಾರ್ಯನಿರ್ವಹಣಾ ಆಪ್ತ ಶಾಖೆ. 
ಅನುಬಂಧ-2ಎ ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ ರವರ ಕಛೇರಿ, 
ಜ್‌ ಕಲಂ6ರ 
5 | ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ. | ಹುಟ್ಟಿದ ದಿನಾಂಕ | ಸರ್ಕಾರಿ ಸೇವೆಗೆ | ಶಶ ವೃಂದಕ್ಕೆ ಮಸತ (36 ಕತ 
ಚ ಚಹ ಮತ್ತು ಸ್ವಂತ ಜಿಲ್ಲೆ 5 ಇ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ hdndsSd ಸ್ಥಳದಲ್ಲಿ ಯಾವ 
ದಿನಾಂಕ: Ke: ದಿನಾಂಕದಿಂದ 
1 ಡಿ. ಪಾಂಡುರಂಗ ಗರಗ್‌ 05-06-1901 10-03-1997 01-01-2006 ಸಹಕಾರ ಸಂಘಗಳ ಉಪ ನಿಬಂಧಕರು, ದಿನಾಂಕ: — 12-06-2009 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ 12-6-2009 
2 ಬಿ. ಶಶಿಕಲಾ 05-07-1961 30-12-1988 05-11-2007 ಸಹಕಾರ ಅಭಿವೃದ್ಧಿ ಅಧಿಕಾರಿ, ದ 05-07-2012 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆ೦ಗಳೂರು ದಿನಾಂಕ: 5-7-2012 
3 ಮಂಜುಳ 09-09-1963 09-01-1989 30-7-2008 ಸಹಕಾರ ಅಭಿವೃದ್ಧಿ ಅಧಿಕಾರಿ, — 09-01-1989 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಉಡುಪಿ ದಿನಾಂಕ: 30-6-2012 
4 ಕೆ. ಗೋವಿಂದಸ್ವಾಮಿ 12-07-1958 23-03-1984 24-11-2009 ಅಧೀಕ್ಷಕರು, ದ 12-03-2010 
ಅಧೀಕ್ಷಕರು ಮೈಸೂರು ದಿನಾಂಕ: 12-03-2010 
5 (ಟಿ. ಜಯಶೇಖರ್‌, 10-7-1965 21-10-1988 24-11-2009 | ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು, ದ 09-07-2003 
ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು ಚಿತ್ರದುರ್ಗ ದಿನಾಂಕ:27-11-2009 





































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ೪೦೫೯ 
ಸಷ ಕಲಂ 6ರ 
ಕ್ರ ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ | ಹುಟ್ಟದ ದಿನಾಂಕ | ಸರ್ಕಾರಿ ಸೇವೆಗೆ | ಶತ ವೃಂದಕ್ಕೆ ಹುದ್ದೆಯಿಂದ ತಾಸ 
ಬತ್ತ ಜ್‌ ಮತ್ತು ಸ್ವಂತ ಜಿಲ್ಲೆ | ಸೇರಿದ ದಿನಾಂಕ ಷ್ಟ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಇಹ ಓಡಿ ಸ್ಥಳದಲ್ಲಿ ಯಾವ 
ಹ್‌ ನ್‌ ದಿನಾಂಕ: ಸಾ ದಿನಾಂಕದಿಂದ 
6 | ಎಂ. ಲಿಯಾಖತ್‌ ಆಲಿಖಾನ್‌, ಸಹಕಾರ 15-05-1975 23-09-1993 09-07-2010 | ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು, ದ 23-09-1993 
ಸಂಘಗಳ ಹರಿಯ ಬುಸು ತುಮಕೂರು ದಿನಾಂಕ: 25-04-2011 
7 | ಟಿ.ಡಿ. ಉಮೇಶ್‌ 14-04-1961 12-07-1985 30-06-2011 | ಪ್ರಥಮ ದರ್ಜೆ ಸಹಾಯಕರು, - 04-07-1991 
ಪ್ರಥಮ ದರ್ಜೆ ಸಹಾಯಕರು ಬೆ೦ಗಳೂರು ದಿನಾಂಕ: 02-07-2011 
8 | ಸರಸ್ಪತಿ ಎಲ್‌ 01-05-1964 30-08-1985 30-06-2011 | ಪ್ರಥಮ ದರ್ಜೆ ಸಹಾಯಕರು, - 30-08-1985 
ಪ್ರಥಮ ದರ್ಜೆ ಸಹಾಯಕರು ಬೆಂಗಳೂರು ದಿನಾಂಕ: 04-07-2011 
9 | ಎನ್‌. ಚಂದಶೇಖರ್‌ ಸಹಕಾರ ಸಂಘಗಳ ನಿರೀಕ್ಷಕರು ದ 12-08-2013 
ಸಹಕಾರ ಸಂಘಗಳ ನಿರೀಕ್ಷಕರು ಸ ಸಟ ದಿನಾಂಕ: 12-08-2013 
10 | ಎಸ್‌.ಎ. ಶೈಲಜ 03-05-1954 25-07-1985 19-09-2005 | ಹಿರಿಯ ಬೆರಳಚ್ಚುಗಾರರು, 23-06-2003 
ಹಿರಿಯ ಬೆರಳಚ್ಚುಗಾರರು ಶಿವಮೊಗ್ಗ ದಿನಾಂಕ: 03-09-2009 
1 | ಕೆ. ಚಂದ್ರಶೇಖರ 16-02-1973 04-10-1997 05-11-2007 | ದ್ವಿತೀಯ ದರ್ಜೆ ಸಹಾಯಕರು - 04-10-1997 
ದ್ವಿತೀಯ ದರ್ಜೆ ಸಹಾಯಕರು ಮಂಡ್ಯ ದಿನಾಂಕ:12-11-2007 
12 | ಎ. ಮುನಿಯಪ್ಪ 25-08-1957 21-11-1984 27-05-1993 | ಡ್ರೈವರ್‌, - 05-07-1994 
ಡ್ರೈವರ್‌ ಬೆ೦ಗಳೂರು ದಿನಾಂಕ: 05-07-1994 
ಅನುಬಂಧ-2ಬಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉತ್ತರ ವಲಯ ವೃತ್ತ, ಬೆಂಗಳೂರು ರವರ ಕಛೇರಿಯ ಸಿಬ್ಬಂದಿ ವಿವರ 
ಕ್ರ ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ | ಹುಟ್ಟಿದ ದಿನಾಂಕ ಮತ್ತು ಸರ್ಕಾರಿ ಸೇವೆಗೆ ಪ್ರಶ್ತುತ ವೃಂದಕ್ಕೆ | ಜಾಲ ಕಾರ್ಯನಿರ್ವಹಿಸುತ್ತಿರುವ ಕಲಂ 6 ರ ಹುದ್ದೆಯಿಂದ ಇ ವ 
ಸಂ. ಶ್ರೀಯುತರು/ಶ್ರೀಮತಿ ಸ್ವಂತ ಜಿಲ್ಲೆ ಸೇರಿದ ದಿನಾಂಕ ಸಮನಾದ ಹುದೆ ಬಿಡುಗಡೆಯಾದ ದಿನಾಂಕ: ಸ್ಥಳದಲ್ಲಿ ಮನ 
§ ದಿನಾಂಕ: ಟ್‌ ದಿನಾಂಕದಿಂದ 
1 (ಎನ್‌. ವೆಂಕಟೇಶ್‌ 16-05-1967 02-02-1999 24-02-2006 | ಸಹಕಾರ ಸಂಘಗಳ ಸಹಾಯಕ - 15-06-2009 
ಸಹಕಾರ ಸಂಘಗಳ ಸಹಾಯಕ ಕೋಲಾರ ನಿಬಂಧಕರು, 
ನಿಬಂಧಕರು, 
2 | ಹೊಂಬೇಗೌಡ ಬಿ.ಇ. 03-05-1960 11-07-1985 12-10-2009 | ಮಾರಾಟಾಧಿಕಾರಿ, (ಸರ್ಕಾರ) - 01-07-1985 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮಂಡ್ಯ 











































































































೪೦೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 
ಕ್ರ ಅಧಿಕಾರಿ/ನೌಕರರ ಹೆಸರು ಮತ್ತು ಹುದ್ದೆ ಹುಟ್ಟಿದ ದಿನಾಂಕ ಮತ್ತು ಸರ್ಕಾರಿ ಸೇವೆಗೆ ಪ್ರಸ್ತುತ ವೃಂದಕ್ಕೆ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಕಲಂ 6 ರ ಹುದ್ದೆಯಿಂದ ದ್ರ 
ಸಂ. ಶ್ರೀಯುತರು/ಶೀಮತಿ ಸಂತ ಜಿಲ್ಲೆ ಸೇರಿದ ದಿನಾಂಕ ನೇಖಕನಾದ ಹುದೆ ಬಿಡುಗಡೆಯಾದ ದಿನಾಂಕ: ಸ್ಥಳದಲ್ಲಿ ಮನವು 
ಹ್‌ ಡ್‌ ತ ದಿನಾಂಕ: ಇ ದಿನಾಂಕದಿಂದ 
3 ರಂಗಧಾಮಯ್ಯ 17-05-1954 24-06-1985 07-06-2010 ಮಾರಾಟಾಧಿಕಾರಿ, (ನಿಯಮ ದ 24-06-2003 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು 441) ದಿ ಜನತಾ ಕೋ- 
ಆಪರೇಟಿವ್‌ ಬ್ಯಾಂಕ್‌, 
ಬೆಂಗಳೂರು 
4 ಬಸಮ್ಮ ಹೆಚ್‌ ದೊಡ್ಡಗೌಡ್ರ 01-06-1981 08-10-2004 24-11-2009 ಅಧೀಕ್ಷಕರು, — 03-12-2009 
ಅಧೀಕ್ಷಕರು 
5 ಸುಂದರರಾಜು ಜಿ.ಟಿ 05-07-1973 30-11-2009 24-11-2009 ಸಹಕಾರ ಸಂಘಗಳ ನಿರೀಕ್ಷಕರು, — 30-11-2009 
ಸಹಕಾರ ಸಂಘಗಳ ನಿರೀಕ್ಷಕರು ರಾಮನಗರ 
6 ಗುರುಪ್ರಸಾದ್‌, 27-10-1982 30-11-2009 24-11-2009 ಸಹಕಾರ ಸಂಘಗಳ ನಿರೀಕ್ಷಕರು — 30-11-2009 
ಸಹಕಾರ ಸಂಘಗಳ ನಿರೀಕ್ಷಕರು ಬೆಂಗಳೂರು 
7 ಎನ್‌. ರಾಧಾಮಣಿ 05-04-1904 04-08-2006 22-07-2006 ದ್ವಿತೀಯ ದರ್ಜೆ ಸಹಾಯಕರು — 04-08-2006 
ದ್ವಿತೀಯ ದರ್ಜೆ ಸಹಾಯಕರು ಕೋಲಾರ 
$ ಎಸ್‌. ಚನ್ನಕೇಶವ 25-08-1956 20-01-1986 05-04-2006 ದ್ವಿತೀಯ ದರ್ಜೆ ಸಹಾಯಕರು — 15-07-2011 
ದ್ವಿತೀಯ ದರ್ಜೆ ಸಹಾಯಕರು ಚಿಕ್ಕಮಗಳೂರು 
9 ಎ.ಎನ್‌. ಸುವರ್ಣದೇವಿ 6-4-1974 18-02-2000 11-10-2012 ದ್ವಿತೀಯ ದರ್ಜೆ ಸಹಾಯಕರು — 02-11-2001 
ದ್ವಿತೀಯ ದರ್ಜೆ ಸಹಾಯಕರು ತುಮಕೂರು 
10 ಸುಮಂಗಲ ಎಸ್‌. ಶಿದ್ರಾಶೆಟ್ಟಿ 20-06-1968 20-01-2000 12-01-2000 ಬೆರಳಚ್ಚುಗಾರರು ದ 01-07-2010 
ಬೆರಳಚ್ಚುಗಾರರು ಧಾರವಾಡ 
11 ಪಿ. ಲೋಕೇಶ 28-03-1976 13-03-1997 06-03-1997 ಜಾರಿಗಾರರು ದ 13-03-1997 
ಜಾರಿಗಾರರು ಬೆಂಗಳೂರು 
ಅನುಬಂಧ-3 ದಿನಾಂಕ: 31-08-2013 ಕ್ಕೆ ಅಧಿಕಾರಿ/ಸಿಬ್ಬಂದಿಗಳ ವೇತನ ಭತ್ಯೆಗಳ ವಿವರಗಳು 
ಕ್ರ ಅಧಿಕಾರಿ ನೌಕರರ ಹೆಸರು ಮತ್ತು ಪದನಾಮ 
ಗ್ರೂಪ್‌ ಲಿಂಗ ವೇತನ ಶ್ರೇಣಿ ವೇತನ ಒಟ್ಟು ಸಂಬಳ 
ಸಂ. ಶ್ರೀಮತಿ/ಶ್ರೀ 3 ತ | 
1 ಡಿ. ಪಾಂಡುರಂಗ ಗರಗ್‌/ಸಹಕಾರ ಸಂಘಗಳ ಉಪ ನಿಬಂಧಕರು, ಎ ಪುರುಷ 36300-53850 43200-00 60488-00 
2 ಬಿ. ಶಶಿಕಲಾ/ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಿ ಸ್ತ್ರೀ 21600-40050 26700-00 3703-00 
3 ಮಂಜುಳ/ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಿ ಸ್ತ್ರೀ 21600-40050 27400-00 38486-00 
4 ಕೆ. ಗೋವಿಂದಸ್ವಾಮಿ/ಅಧೀಕ್ಷಕರು ಸಿ ಪುರುಷ 20000-36300 26000-00 36665-00 





























































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ೪೦೬೧ 
ಕ ಅಧಿಕಾರಿ ನೌಕರರ ಹೆಸರು ಮತ್ತು ಪದನಾಮ 
bi ಹ ಪ ಗ್ರೂಪ್‌ ಲಿಂಗ ವೇತನ ಶ್ರೇಣಿ ವೇತನ ಒಟ್ಟು ಸಂಬಳ 
೨ ೨ 
5 ಟಿ. ಜಯಶೇಖರ್‌/ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು ಸಿ ಪುರುಷ 17650-32000 21600-00 30474-00 
6 ಎಂ. ಲಿಯಾಖತ್‌ ಆಲಿಖಾನ್‌ /ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು ಸಿ ಪುರುಷ 17650-32000 19000-00 26860-00 
7 ಎನ್‌. ಚ೦ದ್ರಶೇಖರ್‌/ಸಹಕಾರ ಸಂಘಗಳ ನಿರೀಕ್ಷಕರು ಸಿ ಪುರುಷ 14550-26700 ಎಲ್‌.ಪಿ.ಸಿ. ಸ್ವೀಕೃತವಾಗಿಲ್ಲ. 
$ ಟಿ.ಡಿ. ಉಮೇಶ್‌/ಪ್ರಥಮ ದರ್ಜೆ ಸಹಾಯಕರು ಸಿ ಪುರುಷ 14550-26700 20500-00 28945-00 
9 ಸರಸ್ವತಿ .ಎಲ್‌/ಪ್ರಥಮ ದರ್ಜೆ ಸಹಾಯಕರು ಸಿ ಸ್ತ್ರೀ 14550-26700 21600-00 30474-00 
10 ಎಸ್‌.ಎ. ಶೈಲಜ/ಹಿರಿಯ ಬೆರಳಚ್ಚುಗಾರರು ಸಿ ಸ್ತ್ರೀ 14550-26700 24000-00 34020-00 
11 ಕೆ. ಚಂದ್ರಶೇಖರ್‌/ದ್ವಿತೀಯ ದರ್ಜೆ ಸಹಾಯಕರು ಸಿ ಪುರುಷ 11600-2100 15600-00 22209-00 
12 ಎ. ಮುನಿಯಪ್ರ/ಡ್ರೈವರ್‌ ಸಿ ಪುರುಷ 14550-26700 19000-00 27295-00 
ಅನುಬಂಧ-4 2012-13ನೇ ಸಾಲಿನ ಕಛೇರಿಯ ಯೋಜನೇತರ ವೆಚ್ಚ ವಿವರಗಳು 
1. ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ ಲೆಕ್ಕ ಶೀರ್ಷಿಕೆ: 2425-00-001-0-01 
1 ಯೋಜನೇತರ ಸಿಬ್ಬಂದಿ ವೆಚ್ಚ 2010-11ನೇ ಸಾಲಿನಲ್ಲಿ ಒಟ್ಟು ರೂ. 
02 ಅಧಿಕಾರಿಗಳ ವೇತನ 387583 
003 ಸಿಬ್ಬಂದಿ ವೇತನ 2842222 
011-ತುಟ್ಟಿಭತ್ಕೆ 428477 
014-ಇತರೆ 1893664 
ಒಟ್ಟು 4598018 
2 | ಯೋಜನೇತರ ವೆಚ್ಚಗಳು ಟಿಎ,ಓಇ,ಆರ್‌.ಆರ್‌.ಟಿ ಹಂಚಿಕೆ ರೂ. ವೆಚ್ಚ ರೂ. ಉಳಿತಾಯ ರೂ. 
041-ಪ್ರಮಾಣ ವೆಚ್ಚ 3000 1590 1410 
051-ಸಾದಿಲ್ದಾರು ವೆಚ್ಚ 91000 90965 35 
052-ದೂರವಾಣಿ ವೆಚ್ಚ 18000 18000 — 
071-ಕಟ್ಟಡ ವೆಚ್ಚ 686000 622828 63172 
195-ಸಾರಿಗೆ ವೆಚ್ಚ 97400 97400 ಇಲ್ಲ 
125-ಸಾಮಾನ್ಯ ವೆಚ್ಚ 4024 3918 106 


























೪೦೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 



















































































ಅನುಬಂಧ-5ಎ 
ರಾಜ್ಯ ಯೋಜನೆ (2012-13) 
ಕತ ಪ್‌ ವಾರ್ಷಿಕ ಗುರಿ ಒಟ್ಟಾರೆ ಪ್ರಗತಿ 

ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ 
1 ಹಿಂದುಳಿದ ವರ್ಗದ/ಅಲ್ಲಸಂಖ್ಯಾತ ವರ್ಗದ ವ್ಯಕ್ತಿಗಳನ್ನು ಸಹಕಾರ ಸಂಘಗಳಲ್ಲಿ ಸದಸ್ಯರನ್ನಾಗಿ ನೋಂದಾಯಿಸಲು ಸಹಾಯಧನ 750 ಜನರು 1.00 600 1.00 
2 ಪ.ಜಾ/ಪ.ಪಂ, ಹಿಂದುಳಿದ ವರ್ಗದ/ಅಲ್ಲಸಂಖ್ಯಾತರ ಸಹಕಾರ ಸಂಘಗಳಿಗೆ ಸಹಾಯಧನ (ಹೊಸ ಯೋಜನೆ) 2 1.50 0 0.00 

ಅನುಬಂಧ-5ಬಿ 

ಜಿಲ್ಲಾ ಪಂಚಾಯತ್‌ ಯೋಜನೆ (2012-13) 
1 ಡಿ-1 | ವಿವಿಧ ವರ್ಗದ ಸಹಕಾರ ಸಂಘಗಳಿಗೆ ಸಹಾಯಧನ 5 0.50 5 0.50 
2 ಡಿ-2 | ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಗಳಿಗೆ ಮೂಲಭೂತ ಸೌಕರ್ಯ 5 2.70 5 2.70 
3 ಡಿ-3 | ವಿವಿಧ ವರ್ಗದ ಸಹಕಾರ ಸಂಘಗಳಿಗೆ ಶಾಖೆಗಳನ್ನು ತೆರೆಯಲು ಹಾಗೂ ಕಟ್ಟಡ ನಿರ್ಮಾಣ ಮಾಡಲು ಆರ್ಥಿಕ ನೆರವು 4 2.00 4 2.00 
4 ಡಿ-4 | ವಿವಿಧ ವರ್ಗದ ಸಹಕಾರ ಸಂಘಗಳಿಗೆ ಷೇರು ಬಂಡವಾಳದ ಸಹಾಯಧನ 6 3.00 6 3.00 
5 ಡಿ-5 | ವಿವಿಧ ವರ್ಗದ ಸಹಕಾರ ಸಂಘಗಳಿಗೆ ಸಾಲದ ನೆರವು 5 2.50 5 2.50 
ಒಟ್ಟು 25 10.70 25 10.70 
ತಾಲ್ಲೂಕು ಪಂಚಾಯತ್‌ ಯೋಜನೆ (2012-13) 
| ಡಿ-10 | ಪಿಕಾರ್ಡ್‌ ಬ್ಯಾಂಕುಗಳ ಆಸ್ತಿ ಸೃಷ್ಟಿಗಾಗಿ ನೀಡುವ ಪರಿಶಿಷ್ಟ ಜಾತಿಯವರಿಗೆ ಮಂಜೂರು ಮಾಡುವ ದೀರ್ಫಾವಧಿ ಸಾಲಗಳ ಮೇಲೆ 1 3.25 1 3.25 
ಶೇ. 60% ಸಹಾಯಧನ 

2 ಡಿ-11 | ಮಹಿಳಾ ಸಹಕಾರ ಸಂಘಗಳಲ್ಲಿ ಹೂಡಿಕೆಗಳು 3 0.75 3 0.75 
3 ಡಿ-12 | ಪಿಕಾರ್ಡ್‌ ಬ್ಯಾಂಕುಗಳ ಮಂಜೂರು ಮಾಡುವ ಸಾಲಗಳಿಗೆ ಹೆಚ್ಚುವರಿ ಷೇರಿಗಾಗಿ ಪರಿಶಿಷ್ಟ ಜಾತಿಯವರಿಗೆ ಬಡ್ಡಿ ರಹಿತ ಸಾಲ 1 0.25 1 0.25 


























ಸಾರ್ವಜನಿಕ ಮಾಹಿತಿ ಅಧಿಕಾರಿ 
PR.2348 ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು 
50.20 ಉತ್ತರ ವಲಯ, ಬೆ೦ಗಳೂರು ನಗರ ಜಿಲ್ಲೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ೪೦೬೩ 


FORM 110.155 
(See ೧೬1-329) 
(MEMBERS VOLUNTARY WINDING UP) 
Name of The Company: Asia Eco Environmental Technologies private Limited 
Notice Convening Final Meeting of Contributories 


Notice is hereby given in pursuance of section 497 of the Companies Act, 1956 that a general meeting of the members of the above 
named company wil | be held at the Registered office of the Company at No.260, 1° Floor, 6th C Main Road H MT Layout, R T Nagar, 
Bangalore-560032 on Wednesday, the 15" day of January 2014 at 11.00 A.M. for the purpose off having an account laid before them 
showing the manner in which the winding up has been conducted and the property of the company disposed of and of hearing any 
explanation that may be given by the liquidator and also of determining by a special resolution of the company, the manner in which the 
books, accounts and documents of the company and of the liquidator shall be disposed off. 


Dated this 22" day of October, 2013 





PD.133 For Asia Eco Environmental Technologies Pvt .Ltd., 
50.5 5. RAVISHANKAR 
LIQUIDATOR 


IN THE COURT OF 11 A.C. M.M. COURT, MAYO HALL, BANGALORE CITY. 


It is here by notified to the public that the Kottanur Police Station Bangalore city have seized the following vehicles as 
unclaimed and such vehicles are lying in the Police Station as unclaimed so far. Hence the owners of the properties & vehicles may put 
their claim one month from the date of this publication. 


Bangalore city 
Dated: 7-10-2013 
By order of the court 
11" A.C. M.M. Mayohall, Bangalore 


List of unclaimed vehicles are lying in Kottanur Police Station, Bangaloare city which have been seized under cases. 












































SL VEHICLE & 

rd P.F. No CR.MIS 0ರ ENGINE NO CHASSIS NO 

01 | 80/2009 C-MISC No BAJAJ PULSAR DHGBJL41429 DHV139L41394 
277/2009 KA-05, EN-77 

02 | 10/2013 C-MISC No TVS SCOOTY PEP 0GIN3204919 MD624G1232N50295 
143/2013 KA-05 EQ-3630 

03 | 42/2013 C-MISC No TVS XL HEAVY DUTY OD1L61838184 MD621BD1462124823 
195/2013 KA-02, EW-8849 

04 | 43/2013 C-MISC No BAJAJ PULSAR DHGPE27982 MD20HDZZPCE88977 
196/2013 KL-24, 4619 

05 | 44/2013 C-MISC No BAJAJ LEGEND 28EBGD60315 28CBGD59938 
197/2013 KA-05, ED-4721 

06 | 48/2013 C-MISC No HERO HONDA SPLENDOR 04D15E25598 04D16F24721 
199/2013 KA-04, EZ-6021 

07 | 49/2013 C-MISC No KINETIC ZX ZOOM 488181 498533 
200/2013 KA-03, L-4626 

08 | 50/2013 C-MISC No BAJAJ SUZUKI 780M169229 7809F122028 
201/2013 KA-01, Q-6155 

09 | 54/2013 C-MISC No HERO HONDA SPLENDOR 99L17E01954 9919702273 
203/2013 PLUS KA-03, Y-5730 

10 | 55/2013 C-MISC No PASSANGER AUTO 24MBDE32479 24FBDF18553 
204/2013 KA-01 A-314 

11 | 56/2013 C-MISC No BAJAJ SUNNY KA-03, 5-526, 33M96D50000 33F96050033 
205/2013 

12 | 57/2013 C-MISC No BAJAJ CHETAK 06M95F40522 06795೯10436 
206/2013 KA-03, Q-2559 

































































೪೦೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೨, ೨೦೧೩ ಭಾಗ ೩ 
SL VEHICLE & 
P.F. No CR.MIS ENGINE NO CHASSIS NO 

NO REG NO 

13 58/2013 C-MISC No BAJAJ BOXER KA-04, EB-7486 DFMBHK77013 DFFBHK57917 
207/2013 

14 59/2013 C-MISC No PASSANGER AUTO 24M96089661 24F96C88867 
208/2013 KA-04 7591 

15 60/2013 C-MISC No YAMAHA RED COLOUR - - 
209/2013 

16 61/2013 C-MISC No TVS VICTOR GX OF1A71569766 MD625AF1171A52477 
210/2013 KA-07, L-755 

PR.2307 By order of the court 

50.10 11" A.C. M.M. 1/8/0೧81, Bangalore 


IN THE COURT OF 1° M.M. TRAFFIC, MAYOHALL, BANGALORE CITY. 

It is here by notified to the public that the Kottanur Police Station Bangalore city have seized the following vehicles as 
unclaimed and such vehicles are lying in the Police Station as unclaimed so far. Hence the owners of the properties & vehicles may put 
their claim one month from the date of this publication. 

By order of the court 














RANGE GOWDA 
SHERISTHEDAR 
M.M.T.C.-1 
List of unclaimed vehicles are lying in Kottanur Police Station, Bangaloare city which have been seized under cases. 
C.C. No AND 
Sk P.F. No CR.NO & Sec NENICLE CHASSIS NO ENGINE NO DATE OF 
NO REG NO DISPOSSAL 
01 P.F,No Cr.No.64/ 2011 Hero puch two wheeler No:XC719054 EB713968 C.C. No 
43/2010 u/s 98 K.p Act Black Coulour 1096/2011, 
KA 09 U-791 Dt:25/01/2012 
02 | P.F,No -Do- 2) Yamaha 98AIL3007955 No:1L3007955 C.C. No 
43/2010 Two wheeler Black Coulour 1096/2011, 
KA 03 V-7762 Dt:25/01/2012 
03 | P.F,No -Do- 1). TVS Super KA 09 K-3540 P13D5F775961 P1305N766722 C.C. No 
4412010 Green Coulour 1096/2011, 
Dt:25/01/2012 





























By order of the court 
RANGE GOWDA 
SHERISTHEDAR 

M.M.T.C.-1 


IN THE COURT OF 1° M.M. TRAFFIC, MAYOHALL, BANGALORE CITY. 


It is here by notified to the public that the Kottanur Police Station Bangalore city have seized the following vehicles as 
unclaimed and such vehicles are lying in the Police Station as unclaimed so far. Hence the owners of the properties & vehicles may put 
their claim one month from the date of this publication. 

By order of the court 
RANGE GOWDA 
SHERISTHEDAR 

M.M.T.C.-1 


List of unclaimed vehicles are lying in Kottanur Police Station, Bangaloare city which have been seized under cases. 



































SL VEHICLE & C.C. No AND DATE OF 
P.F.N CR.NO&S CHASSIS NO ENGINE NO 
NO x ಸ REG NO DISPOSSAL 
01 | P.F,No Cr.No.65/ 2011 | TVS VICTOR GLX, | MD625DF4361L8122 | AF4L61014351 | C.C. No 1095/2011, 
20/2010 | u/s 98K.pAct KA-05, HB-5883 Dt:16/07/2012 
By order of the court 
RANGE GOWDA 
PR.2302 
SHERISTHEDAR 
50.10 M.M.T.C.-1 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು 


ಲ 


